ನವಂಬರ್‌ 1982 


ಕೆಲವು ವಿಚಾರಗಳು 
ಶ್ರೀರಂಗೆ 


ಕರ್ನಾಟಕದಲ್ಲಿ ಕಡ್ಡಾಯ ಶಿಕ್ಷಣ 
ಸಿ. ಎಸ್‌. ನಾಗರಾಜ್‌ 


ಅಮೃತಾ ಪ್ರೀತಮ್‌ ಅವರೊಂದಿಗೆ ಒಂದು ಸಂದರ್ಶನ 
ರಮಾ ರುಖ 
EES 


ನವಂಬರ್‌ ಸಂಪುಟ-4 
OTE ಬ 


"ಅಂಕಣ? ಅನಿವಾರ್ಯ ಕಾರಣಗಳಿಂದ ತಡವಾಗಿದೆ. ದಯವಿಟ್ಟು ಸಹಕರಿಸಿ. 
ಉಳಿದ ಸಂಚಿಕೆಗಳು ಶೀಘ ದಲ್ಲಿಯೇ ಬರಲಿವೆ. 


"ಆಂಕಣ' (ಸೆಸ್ಸೆಂಬರ್‌ 1982)ರಲ್ಲಿ ಶ್ರೀ ವಿಶ್ವೇಶ್ವರ ಅವರ ಲೇಖನದ ಶೀರ್ಷಿಕೆ 
“ಬೇಂದ್ರೆಯವರ ಕವನಗಳನ್ನು ಕುರಿತು' ಬದಲಾಗಿ “ಬೇಂದ್ರೆಯವರ ಕೆಲವು ಕವನ 
ಗಳನ್ನು ಕುರಿತು' ಎಂದು ಅಚ್ಚಾಗಿದೆ. ಈ ತಪ್ಪಿಗಾಗಿ "ಅಂಕಣ' ಸಂಪಾದಕ 


ವರ್ಗ ವಿಷಾದಿಸುತ್ತದೆ. 


"ಅಂಕಣ' ಪ್ರಕಾಶನದ ಎರಡನೆಯ ಪುಸ್ತಕ ಬಿಡುಗಡೆಯಾಗಿದೆ. ನೀವು ಮತ್ತು 
ನಿಮ್ಮ ಸ್ನೇಹಿತರು ಈ ಪುಸ್ತಕಗಳನ್ನು ಕೊಂಡು ಓದಿ ಪ್ರೋತ್ಸಾಹಿಸಿ. 


ನಿಮ್ಮ ನಿಳಾಸ ಬದಲಾದರೆ ನಮಗೆ ಕೂಡಲೇ ತಿಳಿಸಿ. 


-ಅಂಕಣ 


8, "ಚಿರಂಜೀವಿ', ಹಳೇ ಈಜುಕೊಳದ ರಸ್ತೆ, ಕೋದಂಡರಾಮಪುರ, ಜೆಂಗಳಾರು-560003 


ಈ ಸಂಚಿಕೆಯಲ್ಲಿ 


ಲೇಖನಗಳು 

ಕೆಲವು ನಿಚಾರಗಳು/1 /ಶ್ರೀರಂಗ 

ಕರ್ನಾಟಕದಲ್ಲಿ ಕಡ್ಡಾಯ ಶಿಕ್ಷಣ/9/ಸಿ. ಎಸ್‌. ನಾಗರಾಜ್‌ 

ಅಮೃತಾ ಪ್ರೀತಮ್‌ ಅವರೊಂದಿಗೆ ಒಂದು ಸಂದರ್ಶನ/19/ರಮಾ ರುಖಾ 


ಪ್ರಕಟಣೆ : ಪಿ. ಪಿ? ಬಳಗದ ಗೆಳೆಯರಿಂದ 
ವಾರ್ಹಿಕ ಚಂದಾ : ಹತ್ತು ರೂಪಾಯಿ 


"ಅಂಕಣ? ಸ್ಯಾಯಿನಿಧಿ : ನೂರು ರೂಪಾಯಿ 


ನಾನು ಮತ್ತು ಕನ್ನಡ 


ಬಗ್ಗೆ "ಅಭಿಮಾನ? ಎನ್ನು ನುದಿದ್ದಿ ತೆಂದು ನಾನು ಹೇಳಲಾಕೆ. ಹೈಸ್ಕೂಲ್‌ ಶಿಕ್ಷಣ 
ಕೈಂದುವಿಜಾಪುಕತ್ಸೆ ಹೋದ ಮೇಲೆ ಅಲ್ಲಿಯ ವಾತಾನರಣವೂ ಈ ಅಭಿಮಾನವನ್ನು 
ಜಾಗೃತಗೊಳಿಸುವಂತಹದಾಗಿರಲಿಲ್ಲ. ನಗರದ ಪ್ರಮುಖ ಪುಢಾರಿಗಳು ಮರಾಠಿ 
ಯನ್ಲಿಯೇ ಸಾರ್ವಜನಿಕ ಭಾಷಣಗಳನ್ನು ಮಾಡುತ್ತಿದ್ದರು. ಆಗ ಅಕಸ್ಮಾತಾಗಿ 
ದಿ. ಜಯರಾವ್‌ ದೇಶಪಾಂಡೆ ಎನ್ನುವವರು 1920ರ ಸುಮಾರಿಗೆ ಸ್ಹಳೀಯ ಕಾಂಗ್ರೆಸ್‌ 
ಮುಂದಾಳಾಗಿದ್ದು ಕನ್ನಡದಲ್ಲಿಯೇ ಭಾಷಣವನ್ನು ಮಾಡಿದರು. ಆ ನಿರರ್ಗಳ ಶೈಲಿ 
ವಿದ್ಯಾರ್ಥಿಗಳಾದ ನಮ್ಮಲ್ಲಿ ಏನೊ ಒಂದು ಹೊಸ ಉತ್ಸಾಹಪೂರ್ಣ ಭಾವನೆಯನ್ನು 
ಹುಟ್ಟಿಸಿತು. ಮುಂದೆ ಒಂದೆರಡು ಸಲ ಪುಢಾರಿಗಳು ಮರಾಠಿಯಲ್ಲಿ ಮಾತನಾಡ 
ತೊಡಗಲು, ಗಲಭೆಯನ್ನೈೆಬ್ಬಿಸಿ ಅವರನ್ನು ಕನ್ನಡದಲ್ಲಿ ಮಾತನಾಡಲು ಒತ್ತಾಯಿಸಿ 
ದ್ಹೆವು. ಅವರಲ್ಲಿ ಕನ್ನಡದ ಅಭಿಮಾನಕ್ಕಿಂತ ಗಲಭೆ ಎಬಿ ) ಸುವ ಇಚ್ಛೆಯೆ ಪ್ರಬಲವಾಗಿರ 
| ಬಹುದಾಗಿದೆ. 


| ಕಾಲೇಜಿಗೆ ಹೋಗುವವರೆಗೆ ನನಗೆ ಕರ್ನಾಟಕ ಮತ್ತು ಕನ್ನಡ ಇನುಗಳ 


ಕೆಲವು ವಿಚಾರಗಳು 
ಶ್ರೀರಂಗ 


ತರುವಾಯ ಕಾಲೇಜು ಶಿಕ್ಷಣಕ್ಕಾಗಿ ಪುಣೆಗೆ ಹೋದೆ. ಅಲ್ಲಿ ವಿಜಾಪುರ- 
ಧಾರವಾಡ ಗೆಳೆಯರೊಡನೆ ಕನ್ನೆಡ; ಮರಾಠಿ ಜ್ಞ್ಯಾನವೆ ಇಲ್ಲದ್ದರಿಂದ ಮಿಕ್ಕ 
ಗೆಳೆಯಕೆ ಇದ್ದಿರಲಿಲ್ಲ. ನನ್ನ ಅನೇಕ ಕನ್ನಡ ಮಿತ್ರರು ಮರಾಠಿಯಲ್ಲಿ ಮಾತನಾಡ 
ಬಲ್ಲವರಾಗಿದ್ದರು.  ಬೆಳೆಗಾನಿಯನರಂತೂ ತಂತಮ್ಮೊಳಗೆ ಕೂಡ: ಮರಾಠಿಯಲ್ಲಿಯೆ 
ಮಾತನಾಡುತ್ತಿದ್ದರು. ಕನ್ನಡ ಒಂದನ್ನೆ ಅರಿತ ನಾನು ಮೊದಲು ಕಾಲೇಜ” ಮ್ಯಾಗ 
ಜಿನ್‌ದ ಕನ್ನಡ ವಿಭಾಗಕ್ಕಾಗಿ ಒಂದು ಲೇಖನ ಇಲ್ಲವೆ ಒಂದು ಕವಿತೆಯನ್ನು ಬರೆಯು 


1 
ತ್ತಿದ್ದ; ಮುಂದಿ ಆ ವಿಭಾಗಕ್ಕೆ ಸಂಪಾದಕನಾದೆ. ಓದುಗರ ಅಭಾವದಲ್ಲಿ ಬರಿಯು 


ಹಾದ 

ವ್ರಜ ಆಗಿನಿಂದಲೇ ಪ್ರಾರಂಭನಾಯಿತೆನ್ನಬಹುದು. ' ಮುಂದೆ ಇಂಗ್ಲೆಂಡಿಗೆ ಹೋದೆ. 
| ಮೂರು ವರ್ಷ ಕನ್ನಡದ ಸಂಸರ್ಕವೆ ಇದ್ದಿರಲಿಲ್ಲ. 

| ಇಂಗ್ಲೆಂಡಿನಿಂದ ಮರಳಿದ ಮೇಲೆ ಧಾರವಾಡ ಕಾಲೇಜಿಗೆ ಬಂದೆ, ಸಂಸ್ಕೃತ 
ಅಧ್ಯಾಪಕನೆಂದು. ಧಾರವಾಡವು ಕನ್ನಡದ ಗಂಡುಮೆಟ್ಟು ಎಂಬ ಭಾವನೆ ಮುಂಚಿ 
ನಿಂದಲೂ ಇದ್ದಿತು. ಆದರೆ ಕಾಲೇಜಿನ ವಾತಾವರಣದಲ್ಲಿ ಕನ್ನ _ಡಕ್ಕಿಂತ ಮರಾಠಿಗೆಯೆ 
ಪ್ರಾಬಲ್ಯ ನಿದ್ದಿತು. ಕಾಲೇಜಿನ ಅನೇಕ ಅಧ್ಯಾಪಕರು ಮರಾಠಿಗರಾಗಿದ್ದು ಕನ್ನಡದ 


ಬಗ್ಗೆ ಅವರಲಿ ಒಂದು ತರದ ತಿರಸ್ಕಾರದ ಭಾನನೆ ಇದ್ದಿತು. ಪುಣೆಯಲ್ಲಿಯೂ ಈ ತರದ 
M en 


1 


ಅನುಭನನಾಗಿದ್ದಿತು ನನಗೆ.  ಆವನರೆ. ಧಾರವಾಡದ ಕಾಲೇಜಿನಲ್ಲಿ ಅಂತಹ ಸರಿಸ್ಥಿತಿ 
ಇದ್ದುದು ಮೊದಲು ನನ್ನ ಸ್ವಾಭಿಮಾನವನ್ನು ಕೆರಳಿಸಿತು. ಕನ್ನಡದ ಅಭಿಮಾನಕ್ಕಿಂತ 
ಸ್ವಾಭಿಮಾನನೆ ಹೆಚ್ಚು ಜಾಗೃತವಾದುದರಿಂದ ಕಾಲೇಜಿನಲ್ಲಿ ಕರ್ನಾಟಕ ಸಂಘದ 
ಜೀರ್ಣೋದ್ಧಾತ ಮಾಡಲು (ನಾನು ಹೋದಾಗ ಅದು ಜೀವನ್ಮರಣಾವಸ್ಥೆಯಲ್ಲಿದ್ದಿತು) 
ಮುಂದಾದೆ. ನನಗೆ ಅರಿಯದೆಯೆ ನಾನು ಕನ್ನಡಿಗನಾದೆ. ಇದಕ್ಕೂ ಮುಂಚಿತ 
ನಾನು ಬರೆದ ಒಂದು ನಾಟಕವನ್ನು ಕಾಲೇಜ್‌ ವಿದ್ಯಾರ್ಥಿಗಳು ಆಡಿದಾಗ ಅಲ್ಲಿಯ 
ಬೇಕೆ ನನ್ನ ಕನ್ನಡಿಗ ಸಹಾಧ್ಯಾಪಕರೂ ನಾಟಕ ಮುಗಿದೊಡನೆ ಮರಾಠಿಯ ವಿರುದ್ಧ 
ನನ್ನ ಸ್ವತಂತ್ರ ಕನ್ನಡ ನಾಟಕವನ್ನು ಆವೇಶದಿಂದ ಹೊಗಳ ತೊಡಗಿದರು. ನನಗೆ 
ಆಶ್ಚರ್ಯವಾಯಿತು. ನನಗೆ ಗೊತ್ತಿದ್ದ ಒಂದೇ ಒಂದಾದ ಕನ್ನಡದಲ್ಲಿ ನಾನು ಅನಿ 
ವಾರ್ಯವಾಗಿ ಬರೆದಿದ್ದೆ ನಲ್ಲದೆ, ಕನ್ನಡದ ಅಭಿಮಾನದಿಂದ ಬರೆದಿರಲಿಲ್ಲವಲ್ಲ!  ಆದರಿ 
ಆ ಆವೇಶವನ್ನು ಕಂಡು ಕನ್ನಡದ ಸ್ಥಾನ ಎಷ್ಟು ಕೆಳಗಿದೆ ಎಂಬುದು ಹೊಳೆದು ನನಗೆ 
ಅತ್ಯಂತ ಖೇದವಾಯಿತು. ಆ ಮನಃಸಿ ತಿಯನ್ಲಿದ್ದಾಗ ದಿ. ಅ. ತು. ಸಾಸನೂರ ಎಂಬ 
ಕನ್ನಡ ಅಧ್ಯಾಸಕರು ನನ್ನಲ್ಲಿ ನಡದ ಅಭಿಮಾನವನ್ನು ಮೂಡಿಸಲು ಬಲವಾದ 
ಪ್ರೇರಕರಾದರು. ನಾಟಕದಿಂದ ನಾಟಕಕ್ಕೆ ನನಗೆ ಉತ್ತೇಜನವನ್ನು ಕೊಟ್ಟ ರು. 
ಕನ್ನಡದ ಬಗ್ಗೆ ಅಭ್ಯಾಸ ಇಲ್ಲವೆ ಜ್ಞಾನ ಇಲ್ಲದಿದ್ದ ನಾನು ಕನ್ನಡ ಪಂಡಿತರಾದ ಅವರ 
ಉತ್ತೇಜನ ವಿಮರ್ಶೆಗಳಿಂದ ಕ್ರಮೇಣ ಕನ್ನಡದ .ಅಭಿಮಾನಿಯಾದೆ. 2-3 ವರ್ಷ 
ಗಳಲ್ಲಿ ಅವರು ನನ್ನನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ «ನೂಕಿದರು? ಅದೇ ಸಮರ್ಪಕ 
ವಾದ ಶಬ್ದ ಇದನ್ನು ತಿಳಿಸುವುದಕ್ಕೆ--ನನ್ನ ಲ್ಲಿ ತುಸು ಅಹಂಕಾರವೂ ಮೂಡಿರಬಹುದಾ 
ಗಿದೆ. ಯಾಕೆಂದರೆ ಕ್ರಮೇಣ ಕಾಲೇಜಿನಲ್ಲಿ ಕನ್ನಡ ಚಳವಳದ ನಾಯಕ ನಾನು 
ಎಂದು ತಿಳಿದುಕೊಂಡು 4-6 ವರ್ಷಗಳಲ್ಲಿ ಮರಾಠಿಯ ಪ್ರಾಬಲ್ಯವನ್ನು ಕುಗ್ಗಿಸಿ ಕನ್ನಡ 
ಮೊದಲಿನ ಸ್ಥಾನವನ್ನು ಆಕ್ರಮಿಸುವಂತೆ ಮಾಡುವುದರಲ್ಲಿ ಮುಂದಾದೆ. 

ಕಾಲೇಜಿನಲ್ಲಿಯ ನನ್ನ ನಾಯಕತ ವು ಹೊರಗೂ ತನ್ನ ಪ್ರಭಾವವನ್ನು ಹರಡಿ 
ತೆಂದು ನನಗೆನ್ಸಿ ಸುತ್ತಿದೆ. ಯಾಕೆಂದರೆ, ಕ್ರಮೇಣ ನನಗೆ ಅಲ್ಲಿಯ ಹಳೆಯ ಸಂಸ್ಥೆ 
ಯಾದ ವಿದ್ಯಾವರ್ಧಕ ಸಂಘದಲ್ಲಿ ಅವಕಾಶ ಸಿಕ್ಕಿತಲ್ಲದೆ ನಾಡಹಬ್ಬದ ಆಮಂತ್ರ್ರಣಗಳೂ 
ಬರತೊಡಗಿದುವು. | - 

ಕಾಲೇಜದ ಕರ್ನಾಟಕ ಸಂಘ ಮತ್ತು ವಿದ್ಯಾವರ್ಧಕ ಸಂಘ ಇವೆರಡರ ಸಂಬಂಧ 
ದಿಂದ ನನಗೆ ಗೋವಿಂದ. ಪೈಯವರನ್ನು ಮೊದಲ್ಗೊಂಡು ಅನೇಕ ಹಿರಿಯ ಕನ್ನಡ 
ವಿದ್ವಾಂಸರ ನಿಕಟ ಪರಿಚಯ ಶಕ್ಯವಾಯಿತು. ಸಾಹಿತ್ಯ ಪರಿಷತ್ತಿನ ಸದಸ್ಯನಾದು 
ದಕ್ಕೆ ಆ ಸಾನೆ ಭದ್ರವಾಯಿತು. ಕಾಲೇಜಿನಲ್ಲಿ ಕರ್ನಾಟಕ ಸಂಘದ ಸಹಾಯದಿಂದ 
ತರುಣ ವಿದ್ಯಾರ್ಥಿಗಳಲ್ಲಿ ಕನ್ನಡಕ್ಕಾಗಿ ಜಾಗೃತಿ ಮೂಡಿದ್ದನ್ನು ಕಂಡು ಸಾಹಿತ್ಯ 
ಪರಿಷತ್ತಿನ ಸಹಾಯದಿಂದ ಇಡಿಯ ಕನ್ನಡಿಗರಲ್ಲಿ ಜಾಗೃತಿಯನ್ನು ಮೂಡಿಸಬಹುದಲ್ಲ 
ಎಂಬ ವಿಚಾರ ಬಂದಿತು. ಅಂದು ಸಾಹಿತ್ಯ ಪರಿಷತ್ತು, ಕೆಲವೇ ಪಂಡಿತರ ಸೊತ್ತಾ 


2 


ಗಿತ್ತು. ಸಾಮಾನ್ಯರಿಗೆ ಅದರ ಸಂಸರ್ಕವಿದ್ದಿರಲಿಲ್ಲ, ಅದಕ್ಕಾಗಿ ಆಸಕ್ತಿ ಇರಲಿಲ್ಲ. 
ಆದುದರಿಂದ ಪರಿಷತ್ತಿನ ಘಟನೆಯನ್ನ ಬದಲಾಯಿಸಿ, ಬೇಕೆ ಬೇಕೆ ಕಡೆ ಅದರ ಶಾಖೆ 
ಗಳನ್ನು ಸ್ಟ್ಯಾನಿಸಿ, ಬೇಕಿ ಬೇಕೆ. ನಗರಗಳಲ್ಲಿ ಆದರ ಕಾರ್ಯಕಾರಿ ಸಮಿತಿಯ 
ಅಧಿವೇಶನವನ್ನು ನೆಕೆಯಿಸಿ-ಅದರ ಸ ಶ್ರಭಾವವನ್ನು, ಕಾರ್ಯವ್ಯಾಪ್ತಿಯನ್ನು ಬೆಳೆಸ 
ಬೇಕು ಎಂದು ಯೋಚಿಸಿ ನನ್ನ “i ಗೆಳೆಯರೊಡನೆ ಸರಿಸತ್ತಿ ನಲ್ಲಿ ಗಲಭೆಯನು 
ಬಬ್ಬ ಸಿದೆ. 

ಇದು 1934ರ ಸುಮಾರಿಗೆ. ಆಡದೆ ಕನ್ನಡದಲ್ಲಿ ಪಂಡಿತನಲ್ಲದ, ಸಂಸ್ಕೃತದ 
ಅಧ್ಯಾಸಕನಾದ, 71-8 ನಾಟಕಗಳನ್ನು ಮಾತ್ರ ಬರೆದ ನನ್ನಂತಹ ತರುಣನ 
ಪ್ರಯತ್ನಕ್ಕೆ ಹಿರಿಯರ ಸಹಾನುಭೂತಿ ಸೊಕಿಯರಲ. ನಾಲು ವರ್ಷ ಪ್ರಯತ್ನ 
ಮಾಡಿ, 'ನಿರಾಶಿತನಾಗಿ ಕೊನೆಗೆ ಸರಿಸತು ತ್ರಿಸಮ್ಮೇಳನಗಳಲ್ಲಿ ಫಫ್ಲಿ ಆಸಕ್ತಿಯನ್ನು ಕಳೆದು 
ಕೊಂಡು, ನ ನನ್ನ ಆಕಾಂಕ್ಷೆಗಳನ್ನು ಸ್ಥಳೀಯವಾಗಿ ವಿದ್ಯಾವರ್ಧಕ ಸಂಘದ ಸಹಾಯ 
ದಿಂದ ಈಡೇರಿಸಿಕೊಳ್ಳೆ ಬಹುದೆಂದು, ಪೂರ್ತಿಯಾಗಿ ವಿದ್ಯಾ ವರ್ಧಕ ಸಂಘದ ಆಶ್ರಯದ 
ಲಿಯೆ ದುಡಿಯಲು ಪಾ ಪ್ರಾರಂಭಿಸಿದೆ. 


ರ್ಮ 


ನಾನು ಮತ್ತು ಕರ್ನಾಟಕ 

ನನ್ನ್ನ ಮತ್ತು ನಿದ್ಯಾವರ್ಧಕ ಸಂಘದ ಸಂಬಂಧವನ್ನು ಸಮರ್ಪಕವಾಗಿ ಹೇಳುವು 
' ದಾದಕ್ಕೆ ಧಾರವಾಡದಲ್ಲಿ ಒಂದೆಡೆ ಕಾಲೇಜು ನನಗೆ ಅತ್ತೆಯ ಮನೆಯಾಗಿದ್ದರೆ 
ಕರ್ನಾಟಿಕ ವಿದಾ ವರ್ಧಕ ಸಂಘವು ತವನರ್ಮನೆಯಾಗಿತ್ತು. ಉದರಾಶ ್ರಯಕ್ಕಾಗಿ 

ಕಾಲೇಜಿನಲ್ಲಿ ದೆ; ಕ ಪೂರ್ತಿ ಸ್ವ ಜೈೆ-ಸ್ವಾ ತಂತ್ರ $ಗಳಿಂದ ಸಂಘದಲ್ಲಿ ದುಡಿ 
ಯುತ್ತಿದ್ದೆ. ಯಾವುದೇ ಕೆಲಸವನ್ನು ನಾ ಬಗ್ಗೆ ವಿಚಾರ ಮತ್ತು 

ನಿರ್ಣಯಗಳನ್ನು ಶೀಘ್ರ ವಾಗಿ ಮಾಡುತಿ ತ್ರಿದ್ದೆ. ಈ ನನ್ನ ಸ್ವಭಾವ ವೈಶಿಷ್ಟ್ಯ ಕ್ಕಾಗಿ 
ಯಾವುದೇ ಸಂಸ್ಥೆ ಯಲ್ಲಾಗಲಿ, ಸಮಿತಿಯಲ್ಲಾಗಲಿ ನನ್ನನ್ನು ತಪ್ಪು ತಿಳಿದುಕೊಳ್ಳು 
ವನರ ಸಂಖ್ಯೆಯೆ ಹೆಚ್ಚಾಗಿತ್ತು. ನನ್ನ ನಿರ್ಣಯಗಳನ್ನು ಒತ್ತಾಯದಿಂದ ತಮ್ಮ 
ಮೇಲೆ ಹೇರುನೆನು ಎಂದು ಅವರೆ ಅಸಮಾಧಾನ (ಯಾಕೆಂದರೆ, ಅವರಿನ್ನೂ ನಿರ್ಣಯ 
: ವನ್ನೆ ಮಾಡಿರಲಿಲ್ಲ). ಹೀಗೆ ವಿರೋಧಿಗಳು ಮತ್ತು ಅಸಂತುಷ್ಟ ಗೆಳೆಯರೆ ಹೆಚ್ಚಾಗಿ 
ದುದ್ದು ನನ್ನ ದುರ್ದೈವ ಎನ್ನಬಹುದಾದರೂ ಇದಕ್ಕೆ ಪ್ರತೆಯಾಗಿ ಪೂರ್ತಿ ನನ್ನ 

ಪಾ ಮಾಣಿಕತೆಯನ್ನೂ , ನಿರ್ಣಯವನ್ನೂ ಒಪ್ಪಿ ಕೊಳ್ಳು ವ ಒಬ್ಬನಾದರೂ ನನಗೆ ಎಲ್ಲ 
ಕಡೆ ತಪ್ಪದೆ ಜೊಕಿತಿರುವುದು ನನ್ನ ಸುದ್ಧೈವ. ಕಾಲೇಜನಲ್ಲಿ ಪ್ರೊ. ಸಾಸನೂರರಿದ್ದಂತೆ 
(ಇವರು ಬಹುಕಾಲ ಬದುಕಲಿಲ್ಲ), ಕ.ನಿ.ವ ಸಂಘದಲ್ಲಿ ಡಾ. ಕಾಂತೇಶ ಕಮಲಾಪುರ 
ಎನ್ನುವನರು.(ನನಗಿಂತ ವಯಸ್ಸಿನಿಂದ ಹಿರಿಯರಾದ ಇವರು ಇನ್ನೂ ಬದುಕಿದ್ದಾರೆಂಬು 
ದನ್ನು ಇಲ್ಲಿ ಸಂತೋಷದಿಂದ ಕಾಣಿಸುತ್ತೇನೆ. ಇವರ ಪ್ರೊ ತ್ಸಾಹೆ ಮತ್ತು ಚ 
ನನ್ನಿ ೦ದ ಅನೇಕ ಕೆಲಸಗಳನ್ನು ಮಾಡಲು ಪೆ ಕ್ರೀರಕವಾಯಿತು. ) ನಾಡ ಶ್ರ ಸಾಹಿತ್ಯ 


3 


ಸಮ್ಮೇಳನ ಮುಂತಾದುಸುಗಳೆನ್ನು ಏರ್ಪಡಿಸಿ ಸಂಘದಲ್ಲಿ ಜೀವಕಳೆಯನ್ನು ತುಂಬ 
ಲಾಯಿತು. | 
ಕಿಸ ಸಂದರ್ಭದಲ್ಲಿ ನಿರಾಶಿತ ನಾನು 
ನ್ನು ಪಿರ dE I 81 ವನ್ನಾಗಿ ಮಾಡಬೇಕೆಂದು 
ಈ ಯತ್ನದ ಫಲವಾಗಿಯೆ ಕರ್ನಾಟಕ ವಿಶ್ವವಿದ್ಯಾಲಯ ಚಳವಳಕ್ಕೆ 
ಸಂಘದಲ್ಲಿ ಜನ್ಮವನ್ನು ಕೊಟ್ಟದ್ದು. ಧಾರವಾಡದ" ಜನತಾ ಕಾಲೇಜ್‌, ಜೆ 
ಗಾವಿಯ ಲಾ ಕಾಲೆಜ್‌ ಎರಡನ್ನು ಸ್ಥಾಪಿಸಿ, ಭೂಮಿರೆಡ್ಡಿ ಪಾಲಿಟಿಕ್ಕಿಕ್‌ ಸಂಸ್ಥೆಗೆ 
ರ್‌ ಕಾಲೇಜ್‌ದ ಬೀಇವನ್ನಾಗಿ ಮಾಡಿ, ಒಂದು ಒಳ್ಳಲುತನ (agri- 
0011016) ಕಾಲೇಜ್‌ ಸ್ಪಾ ಪನೆಗೆ ಸರಕಾರವನ್ನು ಒತ್ತಾ ಯಸಡಿಸಿ, ಕರ್ನಾಟಕ ವಿಶ 
ವಿದ್ಯಾಲಯದ ಸ್ಥಾನ; ನೆಯ ಚಃ ಸುವಳಿಯನ್ನು. ಸಂಘದಿಂದ ಪ್ರಾರಂಭಿಸಲಾಯಿತೆ. 
ಸಂಘದ ವತಿಯಿಂದ ನಾನು ಬೆಳಗಾವಿಯಲ್ಲಿ ದಿ. ಆರ್‌. ಎ. ಜಾಗಿರದಾರರ ಅಧ್ಯಕ್ಷತೆ 
ಯಲ್ಲಿ ಘು ig ನಿದ್ಯಾಲಯ ಸಮ್ಮೇಳನವನ್ನು ಸೇರಿಸಿ, ಎಲ್ಲ ಪಕ್ಕ- ಎಲ್ಲ ಜಾತಿ- 
ಎಲ್ಲ ವರ್ಗಗಳ ಪ್ರತಿನಿಧಿಗಳ ಒಂದು ಸ ಗೊತ್ತು ಮಾಡಿದೆ. 
1942ರ ಚಳವಳಿ ಪ್ರಾರಂಭವಾಯಿತು ನಮ್ಮ ಇಬ್ಬರು ಸ ದಸ್ಯರು (ಕಾಂಗ್ರೆ ಸ್‌ ಪಕ್ಷದ 
ವರು) ಗಾಯ ಅವಕೊಡನೆ ಕೊನೆಯದು ಸಂಸರ್ಕವನ್ನು ಉಳಿಸಿಕೊಂಡು 
ವಿಶ್ವವಿದ್ಯಾ ಲಯ ಚಳವಳಿಯಿಂದ ಸಂಘಟನೆಯನ್ನು ಅವಿರತವಾಗಿ ಮುಂದೆ ನಡೆಸಿದೆ. 
(ನಮ್ಮ ಸಮ್ಮೇಳನದ ಅಧ್ಯಕ್ಷರೇ ಮುಂದೆ ಕರ್ನಾಟಕ ವಿಶ್ವವಿದ್ಯಾಲಯದ ಮೊದಲ 
ವೈಸ್‌ಚಾನ್‌ ಲರರಾದರು). 
ಇನ್ನೊಂದು ಸಂಘಟನೆ ಎಂದರೆ ವಾಚನಾಲಯಕ್ಕೆ ಸಂಬಂಧಿಸಿದ್ದು. ಅಂದಿನ 
ಮುಂಬಯಿ ಸಾ ಿಂತದ (ಕಾಂಗ್ರೆಸ್‌) ಸರಕಾರವು ಪಾ ೨ಂತದಲ್ಲಿ ಮರಾಠಿ-ಗುಜರಾತಿ- 
ಕನ್ನಡ ಮೂರೂ ಭಾಷೆಗಳಿಗಾಗಿ ಮೂರು ಪ್ಪಾ ದೇಶಿಕ ಗ್ರಂಥಾಲಯಗಳನ್ನು ಸ್ಕಾ ಪಿ 
ಸಲು ನಿರ್ಣಯಿಸಿತು. (ಅಂದಿನವಕೆಗೆ ಕಾಯಿಡೆಗನುಸಾರವಾಗಿ ಮುದ್ರಿ ತವಾದ ಗ ಗಥ 
ಗಳು ಸರ್ಕಾರಕ್ಕೆ ಉಚಿತವಾಗಿ ಸಲ್ಲುತಿದ್ದುವು. ಮೂರೂ REF 2 ಗ್ರಂಥಗಳು 
ಒಂದೆಡೆ ಅನುಸಯುಕ್ತನಾಗಿ ಸಂಗ್ರಹದಲ್ಲಿ ಕೊಳೆಯುತ್ತಿ ತ್ರಿದ್ದುವು. ಇವನ್ನೆ ಆಯಾ 


ದಕೂ, ಹೆಚಿ ಸದೆಂದರಿ ಸಾಹಿತ್ಯ ಪರಿಷತಿ;ನ 


ಎಂಜಿನೀಅ 


ಪ್ರದೇಶದಲ್ಲಿ ಗ್ರಂಥಾಲಯವಾಗಿ ಕಾಯ್ದು ಕೊಳುವುದು ಮೂಲ ಉಜ್ಜೀಶನಾಗಿತ್ತು. 8 


ಗುಜರಾತಿ ಗ್ರಂಥಾಲಯವನ್ನು ಅಹಮ್ಮದಾಬಾದಿನಲ್ಲಿ, ಮರಾಠಿ ಗ್ರಂಥಾಲಯವನ್ನು 
ಪುಣೆಯಲ್ಲಿ ಸ್ಥಾಪಿಸುವುದಕ್ಕೆ ಅಲ್ಲಿಯ ನಾಗರಿಕರು ಮುಂದಾದರು. ಸರಕಾರವು ವರ್ಷಕ್ಕೆ 
ಹತ್ತು ಸಾವಿರ ಕೊಟ್ಟಿ ಕೆ. ಜನತೆಯು ಅಷ್ಟೆ ಹೆಣವನ್ನು ಕೊಡಬೇಕಾಗುತ್ತಿ ಶತ್ರು. 
ಗುಜರಾತನು ಧಾಹ ಪ್ರದೇಶ, ಮಹಾರಾಷ್ಟ್ರವು Pe ಪ್ರದೀಶ; ನಮ್ಮದು 
ಮಾತ್ರ ನಾಲ್ಕೇ ಜಿಲ್ಲೆಗಳ ಚಿಕ್ಕ ಪ್ರದೇಶ, ಧನನಂತರು ತೀರ ಕಡಿಮೆ; ಇದ್ದರೂ 
ಅಸ್ಟೊ ಭ್ಯ ಸಾಹಿತ ಸಂಸ್ಕೃತಿಗಳ ಪ ಪತ್ರ ಪಾತಿಗಳಲ್ಲ. ಹೀಗಾಗಿ ಕನ್ನಡ ಗ ಗ್ರಂಥಾಲಯ 
ವನ್ನು" ಎಲ್ಲಿ, ಹೇಗೆ, ಯಾರು ಮ ಸ್ಕಾ ಫಿಸಬೇಕೆಂಬುದು ನಿರ್ಣಯತ್ತ ಮಿ 


೫ 


| 


ವಿಷಯವಾಯ್ತು. ಈ ಯೋಜನೆಗಾಗಿ ನಿರ್ಮಿತವಾದ ವಾಚನಾಲಯ ಸಮಿತಿಯು 
ಧಾರವಾಡಸ್ಸ್‌ ಬಂಸಾಗ, ಅವಶನ್ಸೂ ಕೆಲವು ಪ್ರಮುಖ ನಾಗರಿಕರನ್ನೂ ವಿದ್ಯಾ ವರ್ಧಕ 
ಸಂಘೌದಲ್ಲಿ ನಿಚಾರವಿನಿಮಯಕ್ಕಾಗಿ ಫಿ. ವಿಚಾರ ನನನಯ 
ಆಯಿಶು, ಆದಕೆ ಯಾರೂ ನಿರ್ಣಯದ ಜವಾಬ್ದಾರಿಯನ್ನು ತೆಗೆದುಕೊಳ್ಳ ಲು 
ಸಿದ್ಧ ರಿರಲಿಲ್ಲ. ನನ್ನ್ನ ಸ್ವಭಾವದ ಬಗ್ಗೆ ಮೇಲೆಯೆ ಎಚ್ಚ ರಿಕೆಯನ್ನು ಕೊಟ 1 ನ್ಪೇನಪ್ಪ 9 
ಆದಕ್ಕನ ನುಗುಣವಾಗಿ, iN ಎದ್ದು ನಿಂತು, ಯಾರನ್ನೂ ತನಿ. ಯನಕೊಪಿನಿಯ 
ಮೊದಲು ಚರ್ಚಿಸದೆ "ಕರ್ನಾಟಕ ಗ್ರಂಥಾಲಯದ ಹೊಣೆಯನ್ನು ವಿದ್ಯಾ ವರ್ಧಕ 
ಸಂಘದ ವತಿಯಿಂದ ವಹಿಸಿಕೊಳ್ಳಲು ನಾವು ಸಿದ್ಧ? ಎಂದು ಹೇಳಿ ಕುಳಿತುಬಿಟ್ಟ. 
ವಾಚನಾಲಯ ಸಮಿತಿಯ ಸದಸ್ಯರ ಭಾರ ಇಳಿಯಿತು. ಆದರೆ ಮರುದಿನದಿಂದ 
ಸಂಘದಲ್ಲಿ ಯ ಸಹ ಕು ನನ್ನ ತಲೆಯೆನ್ನು ಕುಕ್ಕ ತೊಡಗಿದರು. "ಸಂಘದಲ್ಲಿ 
ಒಂದುದುಡ್ಡು ಇಲ್ಲ. ವರ್ಷಕ್ಕೆ ಹತ್ತುಸಾವಿರ ಕೂಡಿಸುವವರು ಯಾರು? ಅದನ ಕ ಕೊಡು 
ವವರು ಯಾರು? ಮುಂಚೆ ಒಂದು ಮಾತನ್ನು ನಮಗೆ ಕೇಳೆಬಾರದಾಗಿತ್ತೆ ?') ಎಂಡು 
ಮುಂತಾಗಿ ನನಗೆ ಬುದ್ದಿ ಹೇಳತೊಡಗಿದರು... ಮುಂಚೆ ಕೇಳಿದ್ದರೆ ನೀವು ಒಪ್ತಿದ್ದಿಲ್ಲ, 
ಅದಕ್ಕೆ ನಿಮ್ಮನ್ನ ಕೇಳಲಿಲ್ಲ. ಈಗ ಬಹಿರಂಗವಾಗಿ ಜವಾಬ್ದಾರಿಯನ್ನು ಹೊತ್ತೆವಲ್ಲ? 
ಇನ್ನು ಮೇಲೆ ವಿರಾಮವಾಗಿ ವಿಚಾರ ಮಾಡೋಣ ಎಂಜಿ. ಗೆಳೆಯರ ಮಾತಿನಲ್ಲಿ 
ತಥ್ಳವಿದ್ದಿ ತು ಎಂಬುದು ನನಗೆ ಹೊಳೆಯಿತು. ಈ ಕೆಲಸ ಸುಲಭವಲ್ಲ ಎಂಬುದರ 
ಆರಿವೂ ಅಯಿತು. ಆದರೆ "ಧಾರವಾಡದ ವಿದ್ಯಾ ವರ್ಧಕ ಸಂಘೆವು ಅಸಡ್ಡೆಯನ್ನು 
ತೋರಿಸಿದ್ದರೆ ಕರ್ನಾಟಕ ಗ್ರಂಥಾಲಯ ಗತಿಗೇಡಾಗುತ್ತಿತ್ತು, ಮುಂಬಯಿ ಪ್ರಾಂತದ 
ಕನ್ನಡಿಗರು ಅವಹೇಕನೆಗೆ ಗುರಿಯಾಗುತ್ತಿದ್ದರು ಅದನ್ನು ತಪ್ಪಿಸಿದೆವಲ್ಲ' ಎಂಬ 
ಸಮಾಧಾನ ನನಗೆ. | 

ಗ್ರಂಥಾಲಯದ ನಿರ್ಣಯವನ್ನು ಕೈಕೊಂಡ ಮೇಲೆ ಜನತೆಯಲ್ಲಿ ಆ ಬಗ್ಗೆ 
ಜಾಗ ಓತಿಯನ್ನೂ, ಅಭಿಮಾನವನ್ನೂ ಮೂಡಿಸುವುದಕ್ಕೆ ನಿದ್ಯಾ ವರ್ಧಕ ಸಂಘದ ವತಿ 
Ek ವಾಚನಾಲಯ ಚಳುವಳವನ್ನು ಪಾ ರಂಭೆ. ನಡಿಗೆ ನೆನಪಿದ್ದ ಮಟ್ಟಿ ಗೆ 
ಕೆಲವು ನಗರಗಳಲ್ಲಿ, ವಿಶೇಷವಾಗಿ ಅನೇಕ ಪಾನದ ಸಾರ್ವಜನಿಕ FEE 
ಗಳಿದ್ದ ಸ್ನ ಸ್ಥಳಗಳಲ್ಲಿ, ವಾಚನಾಲಯ ಸಂಘಗಳನ್ನು ಸ್ಥಾಪಿಸಿದೆವು. ಇದಕ್ಕಿ ಂತೆ ಮುಖ್ಯ 
ವಾದುಜಿದಕಿ ಜಿಲ್ಲಾ ವಾಚನಾಲಯ ಸಮ್ಮೇಳನಗಳನ್ನು ಸತಗ 

ನನಗೆ ತಿಳಿದಮಟ್ಟಿಗೆ ಇಂತಹ ಚಳವಳ ಮತ್ತು, ಇಂತಹ ಸಮ್ಮೇಳನ ಇವನ್ನು 
ನಿದ್ಯಾವರ್ಧಕ ಸಂಘವೆ ಮೊದಲ ಸಲ ಏರ್ಪಡಿಸಿದ್ದು ಎಂದು ಹೇಳಬಹುಡು (ಎಂದಳೆ 
`ಒಂದು ಉದ್ದೇಶಕ್ಕಾಗಿ ಸಂಘಟತ ಯತ್ನವಾಗಿ). 


ನಾನು ಮತ್ತು ಏಕೀಕರಣ 


1931 ರಲ್ಲಿ ಗಾಂಧಿಜಿಯನರು ದುಂಡುಮೇಜಿನ ಪರಿಷತ್ತಿನಿಂದ ತಿರುಗಿ 
ಬಂದೊಡನೆ ಅವರನ್ನು ಬಂಧಿಸಿ ಸರಕಾರವು ದಬ್ಬಾಳಿಕೆಯನ್ನು ಪಸ್ತ್ರರಂಭಿಸಿತು. ವಾಡಿಕೆ 
ಯಂತೆ ಕಾಂಗ್ರೆಸ್‌ ಸಂಸ್ಥೆ "ಅಕ್ರಮ' ಎಂದು ಸಾರಲ್ಪಶ್ಪಿತು. ಆ ಸಂಸ್ಥೆಯ ಕಚೇರಿ 
ಯನ್ನು ಪೋಲೀಸರು ಶೋಧಮಾಡುವ ಮುಂಚಿತ ಕಾಗದಪತ್ರಗಳನ್ನು ಎಲ್ಲಿಡ 
ಬೇಕೆಂದು ಯೋಚನೆಯಲ್ಲಿ ಯಾರೊ ಒಬ್ಬ ರಾಜಕೀಯ ಮಿತ್ರರು ಅವನ್ನು ನನ್ನ 
ಮನೆಯಲ್ಲಿ ತಂದಿಟ್ಟಿರು, ಸೈಕ್ಲೊಸ್ಟೊಲ್‌ ಯಂತ್ರಸಹಿತ. ರಾತ್ರಿ ಬುಲೆಟಿನ್‌ ಬರೆದು 
ಹಂಚಿಸುವ ಜವಾಬ್ದಾರಿ ನನ್ನದು. 1942ರ ಚಳವಳದ ಬಗ್ಗೆ ಈ ಮುಂಚಿತ 
ಹೇಳಿದ್ದೇನೆ. ಇದನ್ನೆಲ್ಲ ಹೇಳುವ ಕಾರಣವೆಂದರೆ ಧಾರವಾಡಕ್ಕೆ ಹೋದ 5-6 ವರ್ಷ 
ಗಳಲ್ಲಿ ನನಗೆ ಅನೇಕ ರಾಜಕೀಯ ಮುಖಂಡರ ಪರಿಚಯವಾಯಿತು. ಆ ಕಾಂಗ್ರೆಸಿಗ 
ರಲ್ಲಿ ದಿ| ಮಂಗಳವೇಢೆ ಶ್ರೀನಿವಾಸರಾಯರು ನನಗೆ ಅತ್ಯಂತ ಆಪ್ತ ಮಿತ್ರರಾದರು, 
ಏಕೀಕರಣದ ನಿಷಯ ಎಂದಿನಿಂದಲು, ಅವರ ಉಸಿರಿನಂತಾಗಿತ್ತು. ಅವರನ್ನು ದೂರ 
ದಿಂದ ನೋಡಿದೊಡನೆ ನನ್ನ ಚಿಕ್ಕಮಕ್ಕಳು “ಏಕೀಕರಣ ಬರ್ತಿದೆ ನಮ್ಮ ಮನೆಗೆ” 
ಎಂದು ಹೇಳುತ್ತಿದ್ದರು. ಈ ಪರಿ ಏಕೀಕರಣದಿಂದ ತಲೆಯನ್ನು ತುಂಬಿಕೊಂಡರೂ | 
ಪ್ರತಿಯೊಂದು ಕಾಂಗ್ರೆಸ್‌ ಚಳವಳದಲ್ಲಿ ಸೇರಿ ಜೇಲಿಗೆ ಹೋಗುತ್ತಿದ್ದರು. 

ಇಂತಹನರು 1944ರ ನವೆಂಬರ್‌ (ಕೊನೆಯ ವಾರದಲ್ಲಿರಬಹುದು) ಒಂದು. 
ಸಾಯಂಕಾಲ ವಿದ್ಯಾವರ್ಧಕ ಸಂಘದಲ್ಲಿ ಕುಳಿತ ನನ್ನ ಕಡೆ ಬಂದು "ನಿಮ್ಮಲ್ಲಿ ಒಂದು! 
ವಿನಂತಿ. ಆದಷ್ಟು ಬೇಗ ಸಂಘದ ವತಿಯಿಂದ ಏಕೀಕರಣ ಸಮ್ಮೇಳನವನ್ನು ಸೇರಿಸಿ | 
ಅಖಿಲ ಕರ್ನಾಟಕ ಏಕೀಕರಣ ಸಂಘಕ್ಕೆ ಪುನರ್ಜೀವ ಕೊಡಿರಿ!” ಎಂದರು. ನಾನು ' 
ತಮಾಷೆಯ ದರಿಯನ್ಸಿಯೆ ಹೇಳಿದೆ "ಕಾಂಗ್ರೆಸ್‌ ಚಳವಳ ಇಲ್ಲದಾಗ ನಿಮಗೆ ಹೊತ್ತು | 
ಹೋಗಲು ಒಂದು ನಿಮಿತ್ತವಲ್ಲವೆ ಏಕೀಕರಣ? ? ಎಂದು. "ಇಲ್ಲ ಜಾಗಿರದಾರರೆ, | 
ಕಾಂಗ್ರೆಸ್‌ ಚಳವಳ ಮುಗಿದ್ದಾಂಗೇ. (ಆಗ ಸಿಮ್ಲಾ ಪರಿಷತ್ತು ಸೇರಿತ್ತು. ಎಬ್ಬ' 
ಮುಂದಾಳುಗಳ ಬಿಡುಗಡೆಯಾಗಿತ್ತು. ಹಾಗಾಗಿಯೆ ಶ್ರೀನಿವಾಸರಾಯರಿಗೆ ಬಿಡುವು, 
ದೊರೆತಿತ್ತು). ಇನ್ನು ಸ್ವರಾಜ್ಯ ಬರುವುದು ಖಂಡಿತ. ಅದಕ್ಕಾಗಿ ಕರ್ನಾಟಕದ ' 
ಹಿತದ ಪ್ರಶ್ನದ ಬಗ್ಗೆ ಯೋಚನೆ ಮಾಡಲೇಬೇಕು. 1945 ರ ಮಾರ್ಚ ತಿಂಗಳಿನ. 
ವರೆಗೆ ಸಮ್ಮೇಳನವನ್ನು ಸೇರಿಸಬಹುದೆ? ಎಂದರು. "ಅಷ್ಟು ದೂರಯಾಕೆ ?' 
ಮುಂದಿನ ತಿಂಗಳ (ಡಿಸೆಂಬರ್‌) ಕೊನೆಯ ವಾರದಲ್ಲಿಯೆ ಸೇರಿಸಬಹುದು' ಎಂಜೆ.! 
ಅಷ್ಟು ಬೇಗ ಹೇಗೆ ಶಕ್ಯ ಎಂದು ಅವರು ಚಕಿತರಾದರು. ಆದರೆ ಕೆಲವು ವರ್ಷಗಳಿಂದ! 
ಸಂಘವು ಹೇಗೆ ಸಂಘಟಿತವಾಗಿತ್ತು ಎಂಬುದರ ಆತ್ಮನಿಶ್ನಾಸ ನನಗಿದ್ದಿತು, ಅವರಿಗ; 

ವ ಇ 3 | 
ದ್ವಿರಲಿಲ್ಲ. | 
ಅಂತೂ ಡಿಸೆಂಬರ್‌ ಕೊನೆಯ ವಾರದಲ್ಲಿ ದಿನಂಗತ ಜಿನರಾಜ ಹೆಗೆ ಅವರ 
ಅಧ್ಯಕ್ಷತೆಯಲ್ಲಿ ಸಮ್ಮೇಳನ ಸೇರಿತು. ಕರ್ನಾಟಕದ, ಕನ್ನಡ ಭಾಷೆಯ ಎಲ್ಲ ಜಿಲ್ಲೆ 


6 


ಗಳಿಂದ ಇಬ್ಬರಂತೆ ಪ್ರತಿನಿಧಿಗಳು ಸೇರಿದರು. ಕೂಲಂಕಷ ಚರ್ಚೆಯಾಯಿತು. 
ಏಕೀಕೃತ ಕರ್ನಾಟಕದ ಪ್ರದೇಶವನ್ನು, ಮೇರೆಗಳನ್ನು ಗೊತ್ತುಸಡಿಸಲಾಯಿತು. ಒಂದು 
ಕಾರ್ಯಕಾರಿ ಸಭೆ ಜಿನರಾಜರ ಅಧ್ಯಕ್ಷತೆಯಲ್ಲಿ ಚುನಾಯಿಸಲ್ಪಟ್ಟಿತು. ನಾನು 
ಸರಕಾರೀ ನಕರ ಎಂದು ಹೆಟಿದಿಂದ ಹೇಳಿದರೂ . ಅಷ್ಟೆ ಹೆಬೆದಿಂದ ನನ್ನನ್ನು 
ಉಪಾಧ ಕ್ನನನ್ನಾ ಗಿ ಆರಿಸಿ,. ಕಜೇರಿಯನ್ನೂ ಚಳವಳಿಯನ್ನು ವ್ಯವಸ್ಥೆ ಗೊಳಿಸುವ 
ರ py ಮೇಲೆ ಹೊರಿಸಲಾಯಿತು. ಬಡು“ ಕಚೇರಿಯೂ ಸಂಘ 
ದ್ಲಯೆ. 

ಆದರೆ ಇದಕ್ಕೆಲ್ಲ ಹಣ ಬೇಕಲ್ಲ? ನಿಧಿಸಂಗ್ರಹೆದ ಜಾಣ್ಮೆಯಾಗಲಿ ಯೋಗ್ಯತೆ 
ಯಾಗಲಿ ಎಂದೂ ನನಗಿದ್ದಿರಲಿಲ್ಲ. ಆದುದರಿದ ತಾತ್ಪೂರ್ತಿಕವಾಗಿ ಕೆಲವು ಸ್ನೇಹಿತ 
ರಿಂದ ಪತ್ರ ವ್ಯವಹಾರದ ಮಟ ಗೆ ಹಣವನ್ನು ಕೂಡಿಸಿ ಕಚೇರಿಯ ಚಟುವಟಿಕೆಯನ್ನು 
ಪ್ರಾರಂಭಿಸಿದೆವು. 

ಅಗ ನಮಗಿದ್ದ ಮುಖ್ಯ ತೊಂಡಕೆ ಎಂದಕೆ. ಅಂದು ದೇಶೀಯ ಸಂಸ್ಥಾನ 
ಎನ್ಸಿಸಿಕೊಳುತ್ತಿದ್ದ ಮೈಸೂರಿನ ವಿಷಯ. ಈ ಸಂಸ್ಥಾನಗಳ ವಿಲೀನೀಕರಣದ ಬಗ್ಗೆ 
ತು ಇನ್ನೂ ನಿಶ್ಚಿತ ಧೊರಣೆಯನ್ನು ಸ್ವೀಕರಿಸಿದ್ದಿ ಲ್ಲವಾದ್ದರಿಂದ ನಮ 
ಕಾಂಸೆ ಸೈಸ್‌ ಮಿತ್ರ ರುಆ ಬಗ್ಗೆ ಏನನ್ನೂ AP ದ್ದೆ ರಿರಲಿಲ್ಲ.. ಆಡಕೆ. ಕಾಂಗೆ,ಸ ಗೈ ಸಿನ 
ಶಿಸ್ಲಿ ಸ pe ಇದ ನನ್ನ ೦ತಹೆ ಗ ಇದ್ದರು. it ೪ರೂ 
ಮೈಸೂರನ್ನು ಕರ್ನಾಟಕದಲ್ಲಿ ಸೇರಿಸ ಸಲೇಜೀಕು ಎಂಬ ಅಭಿಪ್ರಾ ಯ ತಳೆದಿದ್ದರು. ಅಂದು 
ಮೈಸೂರಿನ ಕೆಲವು ರಾಜಕಾರಣಿಗಳು ಕಾಂಗ್ರೆಸ್‌ ಸಂಸ್ಥೆಯ ಹಿರಿತನವನ್ನು ಒಪ್ಪಿ 
ಕೊಳ್ಳುವಾಗಲೂ ಅವರಿಗೆ ಮೈಸೂರಿನ ಬಗ್ಗೆ, ಮಹಾರಾಜರ ಬಗ್ಗೆ ಅತ್ಯಂತ ನಿಷ್ಠೆ 
ಇದ್ದಿತು. ಹೀಗಾಗಿ ಕೆಲ ಕಾಂಗ್ರೆಸಿಗರು ಮಹಾರಾಜರ ಪ್ರಭುತ್ವದಲ್ಲಿ ಕರ್ನಾಟಕ 
ಏಕೀಕೃತವಾಗಲು ಅಡ್ಡಿ ಇಲ್ಲ ಎಂಬ ಹಾವೇರಿ ನ್ಯಾಯದಿಂದ ಸಮಾಧಾನ ತಂದು 
ಕೊಂಡರು. ಆದರೆ ಬ್ರಿಟಿಶ ಪ್ರದೇಶದಲ್ಲಿನ ನಮ್ಮಂತಹ ಕೆಲವರಿಗೆ "ಮಹಾರಾಜ? 
ಬಿಂಬ ಪದ್ಧತಿ ಸುತರಾಂ ಒಪ್ಪಿಗೆ ಇರಲಿಲ್ಲ. ಆದರೂ ಆಗ ಭಿನ್ನಾಭಿಪ್ರಾಯಗಳನ್ನು 
ಬದಿಗಿಟ್ಟು ಬಡಲಾಯಿಸುವ ಪರಿಸ್ಥಿ ತಿಗಾಗಿ ಕಾಯುವುದೊಳ್ಳೆ ಯದು ಎಂದು ನಿರ್ಣಯಿ 
ಸರು 

ಹೀಗಿರುವಾಗ ಮೈಸೂರಿನಲ್ಲಿಯೆ ಕೆಲವು I ತರುಣ ಮುಂದಾಳುಗಳು 
ಏಕೀಕೃತ ಕರ್ನಾಟಕವನ್ನು ಬಯಸುತ್ತಾರೆಂಬುದು ತಿಳಿಯಿತು. ಧಿನಂಗತರಾದ 
ಕೆ. ಸಿ. ರೆಡ್ಡಿ ಮತ್ತು ಕೆಂಗಲ್‌ ಹನುಮಂತಪ್ಪ ಇವರು ಆ ತರುಣರಲ್ಲಿ ಮುಖ್ಯ 
ರಾಗಿದ್ದರು. ವ್ರ ಕಾರಣಕ್ಕಾಗಿ 1946ರಲ್ಲಿ ಏಕೀಕರಣ ಮಹಾಸಭೆ (Convention) 
ಎಂಬ ಹೆಸರಿನಿಂದ ಮೈಸೂರಿಗೆ ಸೇರಿದ ದಾವಣಗೆರೆಯಲ್ಲಿ ಸಮ್ಮೇಳನವನ್ನು ಸೇರಿಸಿದೆವು, 
ದಿ ರಾಮಕ ಸ ಷ್ಣ, ಕಾರಂತರು ಅಧ್ಯಕ್ಷರು ಅಲ್ಲಿ ಮೈಸೂರಿನ ಆ ಇಬ್ಬರು ತರುಣರಿಗೆ 
ಡಲು ಅವಕಾಶವನ್ನು ಹಾಡಲು. ಅದನ್ನು ಕೇಳಿ ಮೈಸೂರನ್ನು 


7 


ಕೈಬಿಡುವುದು ಮೈಸ ಸೂರ ಕನ್ನಡಿಗರಿಗೆ ಅನ್ಯಾಯ ಎನ್ನುವ ವಾತಾವರಣ ನಿರ್ಮಿತೆ 
ವಾಯಿತು... ಆದರೂ ನಮ್ಮ ಕಾಂಗ್ರೆಸ್‌ ನಿಷ್ಕಾವಂತರ ಸಮಾಧಾನಕ್ಕಾ ಗಿ "ಶಕ್ತ 
ವಾದಷ್ಟು ಮೈ ಸೂರನ್ನು “el ಶಕ್ಯವಾಗದಿದ್ದರೆ ಮೈಸೂರನ್ನು ಬಿಟ್ಟು Re. 
ಮಾತನ್ನು ಗೊತ್ತುವಳಿಯಲ್ಲಿ ಸೇರಿಸಿ ಶಕ್ಯಾಶಕ್ಯ ತೆಯ ಜವಾಬ್ದಾರಿಯನ್ನು "ಸೂರಿ 
ನವರಿಗೇ ಬಿಡಲಾಯಿತು. 

ಈ ಗೊತ್ತುವಳಿಯ ಪ್ರ ಸಾರಕ್ಕಾ ಗಿ ಜಿಲ್ಲೆ ಜಿಲ್ಲೆಗೂ ಜಿಲ್ಲಾ ಏಕೀಕರಣ ಸಮ್ಮೇಳ 


ನವನ್ನು ನಡೆಸಲಾಯಿತು. ನಾಡಹಬ್ಬ ಸುತ ಣವನ್ನು ಸ ೇಕರಿಸುವಾಗ ಏಕೀಕರಣ 
ಚಳವಳಕ್ಕಾಗಿ ನಿಧಿಯನ್ನು ಕೊಟ್ಟೆರೆ ಬರುವೆ” ಎಂದು. ಆಯಾ ಸಮ್ಮೇಳನಗಳಲ್ಲಿ 


ಬಹಿರಂಗವಾಗಿ ಭಿಕ್ಷೆಯನ್ನು ಬೇಡಿ ಆಷ್ಟ ಸೃಷ್ಟು ಹೆಣವನ್ನು ಕೂಡಿಸತೊಡಗದಿ. ಕೆಲವೆಡೆ 
ತೀರ ಸರಿಚಿತರೂ ಧನವಂತರೂ ಆದ ಮಿತ್ರರಿಂದ ಹೆಚ್ಚು ಹಣವನ್ನು ಪಡೆಯುತ್ತಿದ್ದೆವು.. 


ಈ ಚಳವಳವು ಮುಂಬಯಿಯಲ್ಲಿ ಸೇರಿಸಿದ ಏಕೀಕರಣ ಸಮೆ ಒಳನದಲ್ಲಿ ಪರಾ, 
ಕಾಸ್ಕೆಯನ್ನೇ ಮುಟ್ಟಿತು. ಮುಂಬಯಿ ಮುಖ್ಯ ಮಂತ್ರಿಗಳಾದ ದಿ! ಭಾಳಾ ಸಾಹೇಬ 
ಖೇರ (ಇವರು ಮೂಲತಃ ಕನ್ನಡಿಗರು) ಇವರನ್ನು ಅಧ್ಯಕ್ಷರನ್ನಾಗಿ ಆರಿಸಿ, ಸ ಸರದಾರ; 
ವಲ್ಲಭಭಾಯಿ ಪಟೀಲ ಅವರಿಂದ ಉದಾ ್ಸಾಟನೆಯನ್ನು ಮಾಡಿಸಲಾಯಿತು. ನಾವು: 
ಸಂಗ್ರಹಿಸಿ ಕೊಟ್ಟ ವಿವರಗಳನ್ನೂ, ಪ್ರಕಟಿಸಿದ ಪ ರ್ರೃಚಾರ ಪುಸ್ತಿಕೆಯನ್ನೂ ಓಡಿ, | 

"ಸ್ವಾ ತಂತ್ರ ; ಬಂದ ತರುವಾಯ ಪ್ರಾ ೫ ಪುನರ್ರ rok: ಏಕೀಕೃ ತ ಕನ | 
ಟ್ರ ನ್ಹತಸ್ತ್ಯವನ್ನು ಕೊಡಬೇಶೊದು ನ್ನ್ನ ದ ಢವಾದ ಅಭಿಪ್ರಾಯವಾಗಿಡೆ' | 
ಎಂದು ಸರದಾರ ಪಟೀಲರು ತಮ್ಮ ಭಾಷಣದಲ್ಲಿ ಸಾರಿದರು. 

ನಾವು ಸಮಾಧಾನದಿಂದ ಉಸುರ್ಗರೆದೆವು. ಕಾನ್‌ಸು )ಟಯೆಂಟ್‌ ಅಸೆಂಬ್ಲಿಯಲ್ಲಿ | 

ಈ ನಿಷಯ ಹೇಗೆ ಬೆಳೆಯಿತು ಮುಂತಾದ ವಿವರಗಳನ್ನು ನನ್ನ “ಅತ ಒ್ರಿಜ್ಞ್ವಾ ಸೆ'ಯಲ್ರಿ | 
ಕಾಣಿಸಿದ್ದರಿಂದ ಇಲ್ಲಿ ಮತ್ತೆ ಹೇಳಬಯಸುವುದಿಲ್ಲಿ ಜ್ಞ 

ಒಟ್ಟು ಸಾರ್ವಜನಿಕ ಜೀವನದ ನನ್ನ ಅನುಭವದಲ್ಲಿ, ಅನೇಕ "ಮುಂದಾಳುಗಳ 

"ಕೊಡ್ಡವ್ಯ್ತಿ 'ಗಳ ಪರಿಚಯದಿಂದ ನನಗೆ ನನ್ನ ನಾಟಕ ಲೇಖನಕ್ಕೆ ಪುಟವು ದೊರಕಿ 
ಧುಹೊೊನು ದೊಡ್ಡ ಲಾಭ ಎಂದು ತಿಳಿದು ನನ್ನ ಈ ನಿ ನೆಯನನ್ನು' ಮುಗಿಸುತ್ತೇನೆ. 


"ಅಂಕಣ? ಪ್ರಕಾಶನ. 
ಪ್ರ ಪ್ರಕಟಣೆಗಳು 


ಸನ ಸಮಸ್ಯೆ 
ಬ. ಆರ್‌. ಚಂದ್ರ ಸ್ಯ 
ಭು 8 ಹ ಗಳು 


ರ್ಕ 
ಸಾಮಾಜಿಕ ಹಿನ್ನೆ ಲೆಯಲ್ಲಿ ಮೈ ಸೂರು ರಾಜಕೀಯ 
ಡಾ| ib: ಜಂ ಶೇಖರ್‌ 
ಬೆಲೆ ; ಕ್ಯಾಲಿಕೊ 25 ರೂ.ಗಳು; ಸಾದಾ 15 ರೂ.ಗಳು 


8 


ಎಪ್ಪತ್ತರ ದಶಕದಲ್ಲಾದ ಅನೆನತಿ 


ಕಡ್ಡಾಯ ಪ್ರಾಥಮಿಕ ಶಿಕ್ಷಣ ಇತ್ತೀಚಿನವರೆಗೂ ರಂಜ್ಯ ಸರ್ಕಾರಗಳ ಜವಾಬ್ದಾರಿ 
ಯಾಗಿತ್ತು. ಈಗ ಅದರ ಜವಾಬ್ದಾರಿ ರಾಜ್ಯ ಹಾಗೂ ಕೆಂದ್ರ ಸರ್ಕಾರಗಳ 
ಮೇಲಿದೆ. 1950ರಲ್ಲಿ ನಮ್ಮ ಸಂಘಟನೆಯ 45ನೇ ವಿಧಿಯ ಪ್ರಕಾರ ದೇಶದ ಎಲ್ಲೂ 
ಶಾಲಾ ವಯಸ್ಸಿನ ಅಂದರೆ 6 ರಿಂದ 14 ವರ್ಷ ವಯಸ್ಸಿನ ಮಕ್ಕಳಿಗೂ ಕಡ್ಡಾ ಸ 
ಪ್ರಾಥಮಿಕ ಶಿಕ್ಷಣ ಒದಗಿಸುವ ಜವಾಬ್ದಾರಿ ಸರ್ಕಾರಕ್ಕೆ ವಹಿಸಲ್ಪಟ್ಟತ್ತು. ಅಸ್ಟೇ 
ಅಲ್ಲದೆ. ಸಂಘಟನೆಯ ದಿನಾಂಕದಿಂದ ಹತ್ತು SAN A ಕಾರ್ಯವಾಗ 
ಬೇಕೆಂಬ ನಿರ್ಜ್ದೇಶವನ್ನೀಯಅಾಗಿತ್ತು. ಆದರೆ ಅನೇಕ ರಾಜ್ಯಗಳಲ್ಲಿ ಈ ಕಾಲಾವಧಿಯ 
ಇತ ಕಡ್ಡಾಯ ಶಿಕ್ಷಣ ಕಾಯಿಫೆಗಳನ್ನು ಜಾರಿಗೆ ತರಲಾಗಲಿಲ್ಲ. ಇಂತಹ ರಾಜ್ಯ 

ವಿ ಕರ್ನಾ ಟಿಕವೂ ಸಹ ಸೇರಿದೆ. ಕರ್ನಾಟಕದ ಕಡ್ಡಾ ಯ ಪ್ರಾಥಮಿಕ ಶಿಕ್ಷಣ 
4 1961ರಲ್ಲ ಜಾರಿಗೆ ಬಂದಿತು. ಅಲ್ಲದೆ ಈ ಸಯ ವ್ಯಾಪ್ತಿಯು 
ಕೇವಲ 6 ರಿಂದ 10 ವರ್ಷ ವಯಸ್ಸಿನ ಮಕ್ಕಳಿಗೆ ಮಾತ್ರ ಸೀಮಿತವಾಗಿ ಇಂದೂ ಸಹ 
ಆ ವಯಸ್ಸಿನ ಮಕ್ಕಳಿಗೆ ಮಾತ್ರ ಅನ ಶಯವಾಗುತ್ತದೆ. ಪಾ ತ್ರರಂಭದ 60ರ ದಶಕದಲ್ಲಿ 


ಕರ್ನಾಟಕದಲ್ಲಿ ಕಡ್ಡಾಯ ಶಿಕ್ಷಣ 


ನಿ. ವಿಸ್‌. ನಾಗರಾಜು 


6 ರಿಂದ 10 ವರ್ಷ ವಯಸ್ಸಿನ ಮಕ್ಕಳ ಶಾಲಾ ನೊಂದಾವಣೆ ಬಹಳೆ ವೇಗದಲ್ಲಿ 
ಹೆಚ್ಚು ತ್ತಾ ಹೋಯಿತೆಂದು ಸಂಬಂಧಪಟ್ಟಿ ಸರ್ಕಾರಿ ಅಂಕಿ ಅಂಶ ಪ್ರಕಟಿನೆಗಳಿಂದ 
ಉಡ ಬರುತ್ತ ದೆ. ನಾವೀಗ 6 ರಿಂದ “0 ವರ್ಷ ವಯಸ್ಸಿನ ಶಿಕ್ಷಣದ ಬದಲಾಗಿ 
6 ರಿಂದ 11 ವರ್ಷ ವಯಸ್ಸಿನ ಮಕ್ಕ ಳನ್ನು ಕುರಿತು ನಿಚಾರ ಮಾಡೋಣ. ಅಂತರ 
ರಾಜ್ಯವ ಮಟ್ಟಿ ದಲ್ಲಿ ಪಾ ಥಮಿಕ ಶಿಕ್ಷಣ ಪ ರ್ರಗತಿಯನ ಪಿ ಚರ್ಚಿಸಲು ಕೇಂದ್ರ ಸರ್ಕಾರದ 
ಅಂಕಿ ೬ td ಕಟಗಿ ಹಾಗೂ ಇನ್ನಿ ಕ ಸಂಸ್ಥೆ ಗಳಿಂದ ಮಾಡಲ್ಬ ಟ್ಟ ಪರಿವೀಕ್ಷಣೆ 
ಗಳು 6 ಕ್‌ 11 ವರ್ಷ ವಯೋಮಿತಿಯನ್ನು ಆಢಾರವಾಗಿಟ್ಟು der ಅದುದ 
ರಿಂದ ಕರ್ನಾಟಕದ ಪ್ರಗತಿಯ ಮೇಲೆ ಕ್ಷ-ಕಿರಣ A 6 ರಿಂದ 11 ವರ್ಷ 
ವಯಸ್ಸಿನ ಮಕ್ಕಳ ಶಿಕ್ಷಣದ ಪ್ರ ಗತಿಯು ಹೆಚ್ಚು ಸಮಂಜಸ. ಈ ಲೇಖನದಲ್ಲಿ 
ಕಡ್ಡಾಯ ಪ್ಪಾ ಧನಿಕ ಶಿಕ್ಷಣದ ನ ಪ್ರಗತಿಯನ್ನು ಇಸ್‌ ರಾಜ್ಯಕ್ಕೆ" ಸಂಬಂಧಿಸಿದಂತೆ 
ಗೆಕುಿಸುವ ನ ಪ್ರಯತ್ನ ಬಲಗಡೆ. ಈ ವಿಶೆ ್ಲೇಷಣೆಯನ್ನು 70ರ ದಶಕದ ಅಕಿ 
ಅಂಶಗಳನ್ನು Tk; ಮೇಲೆ ಮಾಡಲಾಗಿದೆ. 


9 


ಪ್ರಾಥಮಿಕ ಶಿಕ್ಷಣದ ಅಂಕಿ ಅಂಶಗಳ ಗೊಂದಲ 

ಶೈ ಕ್ಷಣಿಕ ಪ್ರಗತಿಯ « 3೦8 ಅಂಶಗಳು ಬಹಳ ಗೊಂದಲಮಯವಾಗಿದೆ. ರಾಜ್ಯ 
ಸರ್ಕಾರದವರು nt ಡುವ ಅಂಕೆ ಅಂಶಗಳ ವರದಿಗಳು ತಾಳೆಯಾಗುನುದಿಲ್ಲ. ಇದನ್ನು 
ಕುರಿತು ಗಮನಹರಿಸೋಣ. ರಾಜ್ಯ ಮಟ್ಟದ ಶೈಕ್ಷಣಿಕ ಸಂಶೋಧನೆಯ ಪ್ರಕಾರ 
1968-69ರಲ್ಲಿ ರಾಜ್ಯದಲ್ಲಿರುವ 6 ರಿಂದ 11 ವರ್ಷ ವಯಸ್ಸಿನ ಮಕ್ಕಳಲ್ಲಿ ಶೇ 93 
ಭಾಗ ಶಾಲೆಯಲ್ಲಿ ನೊಂದಾವಣಿಯಾಗಿದ್ದರು ಎಂದು ವರದಿಯಾ?ದೆ.' (ಪ್ರೊ. ಎ.ಸಿ. 
ದೇವೇಗೌಡ ಮತ್ತು ಓಟ. ಸರಮೇಶ್ತ ರನ್‌... ಪ್ರೊ ್ರೀಗ್ರೈಸ ಸ್‌ ಆಫ್‌ ಎಜುಕೇಷನ್‌ ಇನ್‌ 
ಕರ್ನಾಟಿಕ ಸುಬ 44). ಆದಕೆ 1978- 79ರ) ರಾಜ ಜ್ಯ ಸರ್ಕಾರದ ಶಿಕ್ಷಣ ಇಲಾಖೆ : 
ಯವರು ಹೊರಡಿಸಿರುವ ವರದಿಯಲ್ಲಿ, ಶೇ. 91 ಭಾಗ ಶಾಲೆಯಲ್ಲಿ ಸೇರಿದ್ದರು ಎಂದು ' 
ಸೂಚಿಸಲಾಗಿದೆ. ಮತ್ತೊಂದು ನಿಚಿತ್ರ ಸಂಗತಿಯೆಂದರೆ 6 ರಿಂದ 11 ವರ್ಷ ' 
' ವಯಸ್ಸಿನ ಬಾಲಕರ ಜನಸಂಖ್ಯೆ ಗೆ ಹೋಲಿಸಿದಕೆ ಶೇ. 100ಕ್ಕಿ ಂತಲೂ ಹೆಚ್ಚಿ ತ್ತೆಂದು | 


ವರದಿಯಾಗಿದೆ. ಈ cL ಪರಿಶೀಲಿಸುವ ಮುನ್ನ, 1968 9ರಿಂದ ' 
1978-79ರ ಒಳಗೆ ರಾಜ್ಯಗಳ ಪ್ರಾಥಮಿಕ ಶಿಕ್ಷಣದ ನೆಸೆಂದಾವಣಿಯ ಮಾದರಿ ' 


ಯನ್ನು ಕುಂತು ಕೇಂದ್ರಸರ್ಕಾರದ ಅಂಕಿ ಅಂಶಗಳನ್ನು ಗಮನಿಸೋಣ. ಈ ವರದಿಯ | 
ಪ್ರಕಾರ ಕರ್ನಾಟಕಲ್ಲಿ `968-69ರಲ್ಲಿ 6ರಿಂದ 11 ವರ್ಷ ವಯಸ್ಸಿನ ಜನಸಂಖ್ಯೆ ಯ . 
ಶಾಲೆಯಲ್ಲಿ 1ರಿಂದ 5ನೆ ತರಗತಿಯಲ್ಲಿ ಸೇರಿದ್ದರು ಮಕ್ಕಳ ಸಂಖ್ಯೆ ಶೇ. 87 ರಸಿ ತ್ತು | 
ಈ ಶೇಕಡ ಪ್ರಮಾಣ 1978-79ರಲ್ಲಿ ತೇ. 81 ರಹ್ಟಿತ್ತು. ಸರ್ಕಾರದ ಅಂಕಿ 
ಅಂಶಗಳಿಗೂ ಕೇಂದ್ರಸರ್ಕಾರದ ಅಂಕಿ ಅಂಶಗಳಿಗೂ ಬಹಳವಾಗಿ ತಾಳೆಯಾಗುವುದಿಲ್ಲ. 
ಆದರೆ ಈ ಎರಡು ಮೂಲಗಳಿಂದ ಬಂದ ವರದಿಗಳಲ್ಲಿ ಸೂಚಿತವಾಗಿರುವ ಸಾಮಾನ್ಯ 
ಸಂಗತಿಯೆಂದರೆ ಶಾಲಾ ನೊಂದಾವಣಿಯಲ್ಲಿ 70ರ ದಶಕದಲ್ಲಿ ಕರ್ನಾಟಕವು ಹಿಂಜಿ 
ಸರಿಯಿತೊಬ ವಿಷಯ. ರಾಜ್ಯಸರ್ಕಾರದ ಪ್ರಕಾರ ಈ ಹಿನ್ನಡೆ ಶೇ..2ರಷ್ಟಾ ಗಿದ್ದರೆ 
ಕೇಂದ್ರಸರ್ಕಾರದ ಪ್ರ ಕಾರ ಕರ್ನಾಟಕದಲ್ಲಿ ಈ ಹಿನ್ನಡೆ ಶೇ. ರಷ್ಟ್ರಾ ಗಿತ್ತು. ಆದಕೆ 
ಜರ ಹಿನ್ನೆ ಡಿಯ ಪ್ರಮಾಣ ಇನ್ನೂ ಹೆಚ್ಚಿ ಸುತೆ ಸಂಭವವನ್ನು ಕುಂತು ಸಂಶಯ 
ಪಡಬಹುದು. 1978-79ರಿಂದೀಚಿನ ವರದಿಗಳಲ್ಲಿ ಕಂಡುಬರುವ ಬಾಲಕರ 1ರಿಂದ 
5ನೆ ದರ್ಜೆ ಗಳಲ್ಲಿರುವ ನೊಂದಾವಣೆಯು 6 ರಿಂದ 11 ವರ್ಷ ಬಾಲಕರ ಜನಸಂಖ್ಯೆ 
ಗಿಂತಲೂ ಹೆಚ್ಚಾ ಗಿದೆ ಎಂಬ ಸಂಗತಿಯನ್ನು ಗಮನಿಸಿದಾಗ ಕಡ್ಡಾ ಯ ಶಿಕ್ಷಣವನ್ನು 
ಕುರಿತ ಅಂಕಿ ಬಸ ಮುಖಬೆಲೆಯು ಸಂದೇಹಾಸ ಕ ದವಾಗಿರುವ ಸಂಗತಿಯು 
ಬೆಳಕಿಗೆ ಬರುತ್ತದೆ. "ಸರ್ಕಾರದ ಮೂಲಗಳ ಪ್ರಕಾರ ಶೇಕಡಾವಾರು ನೊಂದಾವಣಿ 
ಯನ್ನು ಕಂಡುಹಿಡಿಯುವಾಗ ಶಾಲೆಗಳಲ್ಲಿ 1ರಿಂದ 5ನೇ ದರ್ಜೆಗಳಲ್ಲಿರುವ ಎಲ್ಲ 
ಮಕ್ಕಳನ್ನೂ ಗಣನೆಗೆ ತೆಗೆದುತೊಳ್ಳಲಾಗುತ್ತದೆ. ಆದರೆ ಈ ಎಲ್ಲ ಮಕ್ಕಳೂ 6ರಿಂದ; 
11ನರ್ಷ್ನ ವಯಸ್ಸಿಗೆ ಸೇರಿರುವುದಿಲ್ಲ. . ಇವರಲ್ಲಿ 6ಕ್ಕಿಂತಲೂ. A ವಯಸ್ಸಿ 
ಹಾಗೂ 11ಕ್ಕಿಂತ ಹೆಚ್ಚು ವಯಸ್ಸಿನ ಮಕ್ಕಳು ಕಂಡುಬರುತ್ತಾರೆ. ಹೀಗಾಗಿ ವರ 


10 


ಮಾಡಿರುವ ನೊಂದಾವಣಿಯ ಶೇಕಡಾವಾರು ಪ್ರಮಾಣಗಳು 6 ರಿಂದ 11 ವರ್ಷ: 
ವಯಸ್ಸಿನ ಮಕ್ಕಳ ಕಡ್ಡಾಯ ಶಿಕ್ಷಣವನ್ನು ಸೂಚಿಸುವುದಿಲ್ಲ. ಶಾಲೆಗಳಲ್ಲಿ ಸೇರಿರುವ 
ಮಕ್ಕಳ ವಯಸ್ಸಿನ ವರ್ಗಗಳನ್ನು ಪರೀಕ್ಷಿಸಿದ ಹೊರತು ಕಡ್ಡಾಯ ಶಿಕ್ಷಣದ ಪರಿಶೀಲನೆ 
ಪೂರ್ಣವಾಗುವುದಿಲ್ಲ. ಆದರೆ ಈ ಸಂಗತಿಯು ಶಾಲಾ. ಪ್ರಗತಿಯ ಅಂಕಿ ಅಂಶಗಳ 
ವರದಿಗಳಲ್ಲಿ ಕಂಡುಬರುವುದಿಲ್ಲ. 


6 ರಿಂದ 11 ವರ್ಷ ವಯಸ್ಸಿನ ಮಕ್ಕಳ ನೊಂದಾವಣಿ 

ಜವಾಗಿ ಕಡ್ಡಾಯ ಶಿಕ್ಷಣವನ್ನು ನೀಡಬೇಕಾಗಿರುವ 6 ರಿಂದ 11 ವರ್ಷ 
ಮಕ್ಕಳ ಶಾಲಾ ನೊಂದಾವಣಿಯನ್ನು ಮಾತ್ರ ಪರಿಶೀಲಿಸೋಣ. ಮೊದಲೇ ತಿಳಿಸಿ 
ದಂತೆ ವಾರ್ಷಿಕ ಪ್ರಗತಿಯ ವರದಿಗಳಲ್ಲಿ ಇದನ್ನು ಕುರಿತ ಅಂಕಿ ಅಂಶಗಳಿರುವುದಿಲ್ಲ. 
ಆದರೆ ರಾಷ್ಟ್ರಮಟ್ಟ ದಲ್ಲಿ ನಡೆಯುವ ಶೈಕ್ಷಣಿಕ ಪರಿವೀಕ್ಷಣೆಯನ್ನು ಗಮನಿಸಿದಾಗ 
ಮೂರನೇ ಪರಿನೀಕ್ಷಣೆಯಲ್ಲಿ (1973) ಕರ್ನಾಟಕದಲ್ಲಿ ಪ್ರಾಥಮಿಕ ಶಿಕ್ಷಣದ ಹಂತದ 
1ರಿಂದ 5ನೇ ದರ್ಜೆಗಳಲ್ಲಿ ಸೇರಿರುವ ಮಕ್ಕಳಲ್ಲಿ ಶೇ. 82 ಭಾಗ ಮಾತ್ರ 6ರಿಂದ 11ನೇ 
ವರ್ಷ ವಯಸ್ಸಿನ ಗುಂಪಿಗೆ ಸೇರಿದ್ದರು. ಅಂದರೆ ಆ ವರ್ಷ 6ರಿಂದ 11ವರ್ಷ ವಯಸ್ಸಿನ 
ಒಟ್ಟು ಜನಸಂಖ್ಯೆಯಲ್ಲಿ ಕೇವಲ ಶೇ 75ರಷ್ಟು ಮಾತ್ರ ಶಾಲೆಗಳಿಗೆ ಸೇರಿದ್ದರು. 
ನಾಲ್ಕನೇ ಪರಿನೀಕ್ಷಣೆಯಲ್ಲಿ (1978) 6ರಿಂದ 11ವರ್ಷ ವಯಸ್ಸಿನ ಒಟ್ಟು ಜನ 
ಸಂಖ್ಯೆಯ ಶೇ 62ರಷ್ಟು ಮಾತ್ರ ಶಾಲೆಗೆ ಸೇರಿದ್ದರು. ಅಂದರೆ ಕಡ್ಡಾಯ ಶಿಕ್ಷಣದಲ್ಲಿ 
ಪ್ರಗತಿಗೆ ಬದಲಾಗಿ ಪ್ರತಿ ವರ್ಷ ಶೀ. 1 ಭಾಗಕ್ಕಿಂತಲೂ ಹೆಚ್ಚು ಅವನತಿಯುಂಟಾ 
ಯಿತು. ಇದೇ ಮಟ್ಟ ದಲ್ಲಿ ಹಿನ್ನೆ ಡೆಯಾಗುತ್ತಾ ಹೋಗಿದ್ದಲ್ಲಿ 1982.83ರಲ್ಲಿ 6ರಿಂದ 
11ವರ್ಷ ವಯಸ್ಸಿನ ಮಕ್ಕಳ ಸಂಖೆಯಲ್ಲಿ ಶೇ 56ಕ್ಕಿಂತಲೂ ಕಡಿನೊ ಶಾಲೆಗಳಲ್ಲಿ 
ಸೇರಿರುತ್ತಾರೆ. 


ಶಾಲೆಯಿಂದ ಹೊರಬರುವಿಕೆ 

ಇದುವರೆಗೆ ಕೇವಲ ಶಾಲೆಗಳಲ್ಲಿ ಹೆಸರನ್ನು ಬರೆಸುವ ಮಕ್ಕಳನ್ನು ಕುರಿತು 
ಚರ್ಚಿಸಲಾಯಿತು. ಅದರೆ ಕಿರಿಯ ಪ್ರಾಥಮಿಕ ಶಾಲಾ ಮಟ ದಲ್ಲಿಯೇ ಶಾಲೆಗಳಿಂದ 
ಹೊರಬರುವ ಮಕ್ಕಳು ಶಾಲೆಗೆ ಸೇರದಿರುವ ಮಕ್ಕಳ ಗುಂಪಿಗೆ ಸೇರಿಸಬಹುದು ? 
ಏಕೆಂದರೆ ಶಾಲೆಗೆ ಸೇರಿದವರೂ ಹಾಗೂ ಪ್ರಾಥಮಿಕ ಶಾಲೆಯಲ್ಲಿ ಮಾದಲ ನಾಲ್ಕು 
ವರ್ಗಗಳನ್ನು ಮುಗಿಸದೇ ಶಾಲೆಯನ್ನು ಬಿಡುವವರು ಅನೆಕ್ಷರಸ್ಕರಾಗಿ ಬೆಳೆದು ದೊಡ್ಡ ವ 
ರಾಗುತ್ತಾರೆ. ಸರ್ಕಾರಿ ಅಂಕಿ ಅಂಶಗಳ ವರದಿಗಳಲ್ಲಿ ಪ್ರತಿನರ್ಷ ಶಾಲೆಯನ್ನು ' 
ಬಿಡುವವರ ಸಂಖ್ಯೆಯನ್ನು ಪ ತ್ಯೇಕವಾಗಿ ನೀಡಲಾಗುವುದಿಲ್ಲ. ಅದರೆ ಇದುವರೆಗೆ 
ಶಾಲೆಗಳಿಂದ ಹೊರಬೀಳುವವರನ್ನು ಕುರಿತು ಅನೇಕ ಸಂಶೋಧನೆಗಳು ತೋರಿಸುವಂತೆ 
'ವಯಸ್ಸಿನ ಶಾಲೆಗೆ ಸೇರುವ ಒಂದು ಸಮವಯಸ್ಸಿನ ಮಕ್ಕಳ ಸಮುದಾಯದಿಂದ 


11 


ಸುಮಾರು ಶೇ 40 ರಿಂದ 60 ಮಂದಿ ಮಕ್ಕಳು ಮೊದಲ ನಾಲ್ಕು ತರಗತಿಗಳಿಂದ 
ಹೊರಬರುತ್ತಾರೆ. ಅಂದರೆ. ಪ್ರತಿವರ್ಷ ಒಂದು ತರಗತಿಯ ಶೇ 10 ರಿಂದ 15ರಷ್ಟು 
ಮಕ್ಕಳ ಶಾಲೆಗಳಿಂದ ಹೊರಗುಳಿಯುತ್ತಾ ಕಿ. ಈಗಾಗಲೇ ತೋರಿಸಿದಂತೆ ಶಾಲೆಗೆ 
ಸೇರಿದ 6 ರಿಂದ 11 ವರ್ಷವಯಸ್ಸಿನ ಮಕ್ಕಳಲ್ಲಿ ಅರ್ಧಭಾಗ ಮಾತ್ರ ಕಡ್ಡಾಯ 
ಶಿಕ್ಷಣದ ವ್ಯಾಪ್ತಿ ಗೆ ಒಳಪಟ್ಟಿದ್ದಾರೆ. ಸದ್ಯದ ಶಾಲಾ ವ್ಯವಸ್ಥೆಯಲ್ಲಿ ಇದಕ್ಕಿಂತಲೂ 
ಹೆಚ್ಚು ಪ್ರಮಾಣಕ್ಕೆ ಶಿಕ್ಷಣನನ್ನು ಒದಗಿಸಲು ಸಾಧ್ಯ ವಾಗುವುದಿಲ್ಲ. ಈ ನಿರ್ಣಯ 
ವನ್ನು. ಸಮರ್ಥಿಸಲು ನಾನು ಪ್ರಾಥಮಿಕ ಶಿಕ್ಷಣದ ಮೇಲಿನ ಸರ್ಕಾರೀ ವೆಚ್ಚ ವನ್ನು 


SOA 
\ 


ಸ್ರಾಥಮಿಕ ಶಿಕ್ಷಣದ ಮೇಲಿನ ಖರ್ಚು 


ಸಾವಿರದ ಒಂಬೆ ಜೈನೊರ ಎಪ್ಪತ್ತರ ದಶಕದ ಪ್ರಾರಂಭದ ವರ್ಷಗಳಲ್ಲಿ ಕಡ್ಡಾ ಯ 
ಶಿಕ್ಷಣದ ವೆಚ್ಚ ಸುಮಾರು ಮೂವತ್ತೊ ಂದು ಕೋಟ ರೂಪಾಯಿಗಳಾಗಿದ್ದವು. 
(1972. 7365 ಪ್ರಾಥಮಿಕ ಮಟ್ಟಿದಲ್ಲಿ ಪ್ರತಿ ವಿದ್ಯಾರ್ಥಿಯ ಮೇಲೆ ರೂ. 87 
ವ್ಯಯವಾಗುತ್ತಿತ್ತು). 1978-79 ಸೆ ಪ್ರಕ ವಿದಾ ದ್ಯಾರ್ಥಿಗೆ ರೂ. 144.00 ವ್ಯಯ 
ತು. ಆಂದಕೆ ವರ್ಷಕ್ಕೆ ಸುಮಾರು 59 ಕೋಟ ರೂಪಾಯಿಗಳಿಗೆ ಏರಿತು. 
1979-80 ರಲ್ಲಿ ಪ್ರಾಥಮಿಕ ಶಿಕ್ಷಣದ ಮೇಲೆ (ಕೇವಲ 1 ರಿಂದ 5ನೇ ತರಗತಿಗಳಿಗೆ 
ಮಾತ್ರ ಸೀಮಿತವಾದಾತೆ) 71 ಕೋಟ ರೂಪಾಯಿಗಳು ಖರ್ಚಾದವು. ಎಪ್ಪಶ್ಜ ಬರ 
ದಶಕನ್ಲಿ ಪ್ರತಿ ವರ್ಷ ಶೇ 11.3ರ ಮಟ್ಟ ದ್ಲಿ ಪ್ರಾಥಮಿಕ ಶಿಕ್ಷಣದ ಸಗ 
ಹೆಚ್ಚು ತ್ತಾ ಸ್ನೋ] ಅದಕೆ ಈ ತಚ್ಚ ಉರ್‌ ಯಾವ ಪ ರ್ರಯೋಜನವೂ 
ಅಡರತಿಲ್ಲ ಮೊದಲೇ ತೋರಿಸಿದಂತೆ 70 $ ದಶಕದಲ್ಲಿ 6 11 ವರ್ಷ 
ವಯಸ್ಸಿನ ಮಕ್ಕಳ ನೊಂದಾವಣಿಯಲ್ಲಿ ಪ್ರತಿ ವರ್ಷ ಶೇ 1.5 ರಷ್ಟು ಇಳಿಮುಖ 
ವಾಯಿತು. ಸ ಶಾಲೆಯಿಂದ ಹೊರಬರುವ ಹಾಗೂ ಅನುತ್ತೀರ್ಣವಾಗುವ 
ವಿದ್ಯಾರ್ಥಿಗಳಿಂದ (1 ರಿಂದ 5ನೇ ವರ್ಗಗಳಲ್ಲಿ) ಉಂಟಾಗುತ್ತಿರುವ ವ್ಯರ್ಥ ವ್ಯಯ 
1972-73 ರಲ್ಲಿ ಸುಮಾರು 7 ಕೋಟಗಳಷಿ ದ್ದರೆ 1978-79ರಲ್ಲಿ ಅದು ಸುಮಾರು ' 
11 ಕೋಟಿಗಳಿಗೆ ಏರಿತು. ಒಂದು ಕಡೆ ಶಾಲೆಯ ನೊಂದಾವಣಿಯ ಇಳಿಮುಖ, 
ಇನ್ನೊಂದು ಕಡೆ ನ ತ್ರೃತಿ ವರ್ಷ 11.3ರಷ್ಟು ಹೆಚ್ಚು ತ್ತಿರುವ ಖರ್ದು ಮತ್ತು ಖರ್ಚಿನಲ್ಲಿ 
ಶೇ 15 ರಿಂದ ೧20೮ನ್ನು ಅಸವ್ಯ ಹಗ ಬರುವುದನ್ನು, ಚ ಜಾಗ ಸದೆ ದ ಶಾಲಾ : 
ವ ೈವಸ್ಥೈಯು ಎಲ್ಲ ಮಕ್ಕಳ ಕಡಿ ಯ ಶಿಕ್ಷಣ ಸಾಧಿಸಲು ಅಸಮರ್ಥ ಎಂಬ ನಿರ್ಣಯ | 
ವನ್ನು ಮಾಡಬಹುದು. ಈಗಿರುನ ಅವನತಿಯನ್ನೆ, € `'ಮುಂದುವರೆಸಿಕೊಂಡು ಹೋಗಲೂ ' 
ಸಹ 1989-90 ರ ವೇಳೆಗೆ 200 ಕೋಟ ರೂರ ಳು ಬೇಕಾಗುತ್ತದೆ. ಇನ್ನು | 
ನಿಜವಾದ ಪ್ರಗತಿಗೆ ಇದರ ಎರಡರಸ್ಟ್ರಾ ದರೂ ಬರ್ಚನ್ನು ಒದಗಿಸಬೇಕಾಗುತ್ತದೆ. 

ಈ ಎಲ್ಲ ಸಂಗತಿಗಳನ್ನೂ ಗಮನಿಸಿದಾಗ. ಕಡ್ಡಾಯ ಶಿಕ್ಷಣವನ್ನು ಒದಗಿಸುವ 


3 


ತೀ 50 


ಏಕಸ್ವಾಮ್ಯ ಶಾಲಾವ ಸ ಉಚಿತವೇ ಅಥವಾ ಸಮಾನಾಂತರವಾದ ಹಲವಾರು 
ಶಾಲಾನ್ಯವಕ್ಕೆ ಗಳನ್ನು ಬೆಳೆ ಸಬೇಕೆ ಎಂಬ ಪ ಪ್ರ ಶ್ಲೈಗೆ ಉತ್ತರ ನೀಡಬೇಕಾಗುತ್ತದೆ. ಇದಕೆ 


ರ್‌ 
ಸಮಂಜಸವಾದ pe ಹುಡುಕೋಣ. 


ಪರ್ಯಾಯ ಶಿಕ್ಷಣ ವ್ಯವಸ್ಥೆಯ ಯೋಜನೆ 

ಇದುವರೆಗೆ ಶಿಕ್ಷಣ ವ್ಯವಸ್ಥೆಯನ್ನು ಕುರಿತು ನೀಡಿರುವ ಮಾರ್ಪಾಟುಗಳಲ್ಲಿ 
ಎರಡು ವಿಧ. ನನಲನೆಬುದ್ದು ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಬದಲು ಮಾಡದೆ 
ಅವರ ಸಾಮಥ್ಯವನ್ನು ಹೆಚ್ಚಿ ಸುವ ಸಲಹೆಗಳು. ಎರಡನೆಯದು ಸದ್ಯ ದ ವ್ಯ ವಸ್ಥೆ ಯನ್ನು ೆ 
ಸಂಪೂರ್ಣವಾಗಿ ತೆಗೆದು "ಹೊಸನ ೈವಸ್ಮೆಯನ್ನು Sela ನಿಯ 
ಸಲಹೆಗಳನ್ನು ಕಾರ್ಯರೂಪಕ್ಕೆ ತಂದಿದ್ದ ರೂ ಪರಿಸ್ಥಿ ತಿಯಲಿ ಯಾವುದೇ ರೀತಿಯ 
ಅನುಕೂಲಕರ ಬದಲಾವಣೆ ಕಂಡುಬಂದಿಲ್ಲನೆಂದು ಗತಿ ಕಂಡುಕೊಂಡಿದ್ದೇವೆ. 
ಶಾಲಾವ ವಸ್ಥೆಯ ಸಾಮರ್ಥ್ಯ ಹೆಚು ಿವುದರ ಬದಲಾಗಿ ಆವನತಿಯುಂಟಾಗುತ್ತಿದೆ. 
ಎರಡನೆಯ ಸಲಹೆಯು ಮೂಲ ಶಿಕಣ ಪದ್ಧ ತಿಯಲ್ಲಿ ರೂಪುಗೊಂಡಿದ್ದು ನಿಷ್ಟಲ 
ವಾದದ್ದು ಎಲ್ಲರಿಗೂ ತಿಳಿದ ಸಂಗತಿ. he ಇನೆರಡಕ್ಕೂ ನಡುವಣ "ನಿಲವನ್ನು 
ರೂಪಿ ಸುವ ಪ್ರಯತ್ನ ಮಾಡೋಣ. ಈಗಿರುವ ವ್ಯವಸ್ಥೆಯು ಪಟ್ಟ ಉದ ವೇತನ 
ಪಡೆಯುವ ವರ್ಗಗಳಿಗೆ ಹಾಗೂ ಎಲ್ಲ ಪ್ರದೇಶಗಳ ಶ್ರೀಮಂತ ಸ ಮಧ್ಯಮ 
ವರ್ಗಗಳ ಜನರಿಗಾಗಿ ನಿರ್ಮಿತವಾಗಿದ್ದು, ಈ ಜನರು ಸದ್ಯದ ವ್ಯವಸ್ಥೆಯನ್ನು ಬಿಡಲು 
ಇಚ್ಛಿಸುವುದಿಲ್ಲ. ಆ ಕಾರಣ ಸದ್ಯದ ಅವಸ್ಥೆಯನ್ನು ಕದಲಿಸಲು ಪ್ರಯತ್ನಿಸದೇ 
ಬಡಜನರಿಗಾಗಿ -ಒಂದು ಪರ್ಯಾಯ ವ್ಯವಸ್ಥೆಯನ್ನು ಕುರಿತು ಯೋಚಿಸಬೇಕು. 
ಜನಸ ಸಂಖ್ಯೆ ಯ ಶೇ. 40ಕ್ಸಿಂತಲೂ ಹೆಚ್ಚಿರುವ ಬಡಜನರ ಶಿಕ್ಷಣಾವಶ್ಶ ಕತೆಗಳನ್ನು 
ಪೂರೈಸ ಸು ವ ಸವಸ್ಕೆಯ ಕಾರ್ಯವಿಧಾನಗಳು ಶ್ರೀಮಂತ ಹಾಗೂ ಮಧ್ಯ ಜೆ ವರ್ಗಗಳಿ 
ಗಾಗಿ ನಿರ್ಮಿಶತವಾಗುವ ವ್ಯವಸ್ಥೆಯ ಕಾರ್ಯವಿಧಾನಗಳಿಗಿಂತ ಭಿನ್ನ ವಾಗಿರಲೇ 
ಬೇಕು. ಆದಕೆ ವಿರಡೂ ವ್ಯವಸ್ಥೆ ಯ ಗುರಿಯು ಒಂದೇ ಆಗಿರಬೇಕು. ಹೀಗೆ ಒಂದೇ 
ಗುರಿಯನ್ನು ಹೊಂದಿರುವ ಹಾಗೂ ಬೇಕಿ ಬೇಕಿ ಕಾರ್ಯವಿಧಾನ ಹಾಗೂ ರಚನೆ 
ಯನ್ನು 1ಬ ಎರಡು ಪರ್ಯಾಯ ವ್ಯವಸ್ಥೆ ಗಳು ನಿರ್ಮಾಣಗೊಂಡಾಗ 
ಆರೋಗ್ಯ ಕರವಾದ ಸ್ಪರ್ದಾತ್ಮಕ ಪರಿಸ್ಥಿತಿಯು ಆ ಶಿಕ್ಷಣಧ ಮಟ್ಟವೂ ಸಹ 
ಉತ್ತ ಮಗೊಳ ಲು ಸಹಾಯಕವಾಗುತ್ತ ಸ್ಸ 


ಪರ್ಯಾಯ ಶಿಕ್ಷ ಣ ವ್ಯವಸ್ಥೆ 


ಪರ್ಯಾಯ ಶಿಕ್ಷಣ ವ್ರ ವಸ್ಥೆ ಯನ್ನು ರೂಫಿಸುವ ಪ್ರ ಯತ್ನ ದಲ್ಲಿ ಎರಡತ 
ಪೆ ಶ್ರಮುಖ ಸಮಸ್ಯೆಗಳ ಳನ್ನು 1300ರ Me ದೆ, A ಸರ್ಯಾಯ 
ವೈನಸ್ಥೆ ಗೆ ಬೇಕಾಗುವ ಹಣದ ಸಮಸ್ಯೆ. ಈಗಾಗಲೇ ತಿಳಿಸಿದಂತೆ ಶಿಕ್ಷಣಕ್ಕಾಗಿ 


13 


ನ್ನಯವಾಗುತ್ತಿರುವ ಒತ್ತಡನನ್ನುಂಟುಮಾಡುತ್ತಿನೆ. ಇನ್ನು ಇದ ರೊಂದಿಗೆ 
ಮತ್ತೊಂದು ಶಿಕ್ಷಣ ವ್ಯವಸ್ಥೆಗೆ ಹಣ ಒದಗಿಸಲು ಸರ್ಕಾರವು ಹಿಂಜರಿಯಬಹುದು. 
ಆದರಿಂದ ಹೊಸ ವ್ಯವಸ್ಥೆಯು ಹೆಚ್ಚು ಹೆಣವನ್ನು ಬೇಡದೆ, ಸಡ್ಯದ ವ್ಯವಸ್ಥೆಯಲ್ಲಾ 
ಗುತ್ತಿರುವ ಅಸವ್ಯಯದಷ್ಟು ಹಣದಿಂದ ನಡೆಸಲು ಸಾಧ್ಯವಾಗುವ ವ್ಯವಸ್ಥೆಯನ್ನು 
ಹೊಂದಿರಬೇಕು. ಆಗ ಸರ್ಕಾರವು ಸದ್ಯದಲ್ಲಾಗುತ್ತಿರುವ ಅಸವ್ಯಯದ ಹಣವನ್ನು 
ಸರ್ಯಾಯ ವ್ಯವಸ್ಥೆಯತ್ತ ತಿರುಗಿಸಲು ಸಾಧ್ಯವಾಗುತ್ತದೆ? 

ಎರಡನೆಯ ಸಮಸ್ಯೆ ಮೊದಲನೆಯ ಸಮಸ್ಯೆಗೇ ಹೊಂದಿಕೊಂಡಂತೆ ಪರಿಮಿತ 
ಆರ್ಥಿಕ ಚೌಕಟ್ಟಿನಲ್ಲಿ ಸಮರ್ಥವಾದ ಶಿಕ್ಷಣ ಕಾರ್ಯ ವಿಧಾನವನ್ನು ರೂಪಿಸುವುದಕ್ಕೆ 
ಸಂಬಂಧಸಿರುತ್ತದೆ. ಈ ದಿಶೆಯಲ್ಲಿ ಶೀಘ್ರವಾಗಿ ಸಂಶೋಧನೆ ಪಾ ತ್ರರಂಭಿಸುವ ಅವಶ್ಯ 
ಕತೆಯಿದೆ. ಇಂತಹ ಸಂಶೋಧನೆಗೆ ತಳಹದಿಯು ಈಗಾಗಲೇ ಆಗಿದ್ದು ಅದರ 
ಆಧಾರದ ಮೇಲೆ ಸ್ಥಳೀಯ ಅನುಕೂಲಗಳನ್ನು ಗಮನದಲ್ಲಿಟ್ಟು ನಿರ್ಮಿತವಾಗುವ ಕಾರ್ಯ 
ರೂಪದ ಯೋಜನಾ ಸಂಶೋಧನೆಗೆ ನಾವು ತೊಡಗಬೇಕಾಗುತ್ತದೆ. ಮೇಲೆ ತಿಳಿಸಿದ : 
ಒಂದಕ್ಕೊಂದು ಸಂಬಂಧಿಸಿದ ಎರಡು ಸಮಸ್ಯೆಗಳ ಹಿನ್ನೆಲೆಯಲ್ಲಿ ಒಂದು ಪರ್ಯಾಯ 
ಶಿಕ್ಷಣನ್ಯಪಸ್ಥೆಯನ್ನು ಸ್ಕೂಲವಾಗಿ ಈಮುಂದೆ ಪರಿಚಯಿಸಲಾಗಿದೆ. 


ಪರ್ಯಾಯ ಶಿಕಣ ವ್ಯವಸ್ಥೆಯ ಉದ್ದೇಶ ee; 

ಪರ್ಯಾಯ ಶಿಕ್ಷಣ ವ್ಯವಸ್ಥೆಯು ಪ್ರಾಥಮಿಕ ಶಿಕ್ಷಣವನ್ನು ಒಂದು ಮೂಲಾ | 

ವಶ್ಯಕತೆಯ ರೂಪದಲ್ಲಿ ಪರಿಗಣಿಸುತ್ತದೆ. ಜನಸಂಖ್ಯೆಯ ಬಹಳ ದೊಡ್ಡ ಭಾಗವು 

ಬೇಕೆ ಬೇಕಿ ಕಾರಣಗಳಿಂದ ಸದ್ಯದ ಶಾಲಾ ವ್ಯವಸ್ಥೆಯ ಉಪಯೋಗವನ್ನು ಹಡೆದು : 

ಶಿಕ್ಷಣ ರೂಪದ ಮೂಲಾವಶ್ಯಕತೆಯನ್ನು ಪೂಕೈಸಿಕೊಳ್ಳ ಕೈಲು ಸಮರ್ಥವಾಗಿರುವುದಿಲ್ಲ. 

ಈ ಜನರ ಮೂಲಾವಶ್ಯಕತೆಯನ್ನು ಪೂರೈಸುವುದೇ ಪರ್ಯಾಯ ಶಿಕ್ಷಣ ವ್ಯವಸ್ಥೆಯ 
ಉದ್ದೇಶವಾಗಿರುತ್ತದೆ. 


ಪಠೃಕ್ರುಮ 

ಪರ್ಯಾಯ ಶಿಕ್ಷಣ ವ್ಯವಸ್ಥೆಯ ಪಠ್ಯಕ್ರಮವು ಜನರೆ ಅವಶ್ಯಕತೆಗಳ ಆಧಾರದ. 
ಮೇಲೆ ರಚಿತವಾಗಿ” ನಿಕೇಂದ್ರೀಯ ಸ್ವರೂಪವನ್ನು ಹೊಂದಿರುತ್ತದೆ. ಸ್ಥಳೀಯ 
ಪರಿಸ್ಥಿತಿ ಹಾಗೂ ಸಂದರ್ಭಗಳನ್ನು ಆದರಿಸಿ ಜನರ ಅವಶ್ಯಕತೆಗಳನ್ನು ಗುರುತಿಸ 
ಲಾಗುತ್ತದೆ. ಆದರ್ಶ ರೂಪದಲ್ಲಿ ಪ್ರತಿಯೊಂದು ವಿಶಿಷ್ಟ ಸಾಮಾಜಿಕ ಆರ್ಥಿ 
ಸಂದರ್ಭಕ್ಕೂ ಒಂದೂ ಪ ್ರತ್ಯೇಕ ಪಠ್ಯಕ್ರಮವನ್ನು | ಪರ್ಯಾಯ ಶಿಕ್ಷಣ ವ ವಸ್ಥೆ 
ಅನುಮೋದಿಸುತ್ತದೆ. ಆದರೆ ಅರ್ಥಿಕ ಹಾಗೂ ಕಾರ್ಯಶೀಲತೆಯ ದೃಷಿ ಯಿಂದ 
ರೀತಿಯ ವೈವಿದ್ಯತೆಗೆ ಪರಿಮಿತಿಯನ್ನು ಹಾಕಬೇಕಾಗುತ್ತದೆ... ಈ ಪರಿಮಿತಿಯೊಳ 
ಕರ್ನಾಟಕದಂತಹೆ, ರಾಜ್ಯದಲ್ಲಿ ಭೌಗೋಳಿಕ ಸಾಮಾಜಿಕ ಸಮಾನಕೆಯುಳ 


14 


ಪ್ರದೇಶಗಳನ್ನು ಗುರುತಿಸಿ, ಆ ಪ್ರದೇಶಕ್ಕೆ ಅನ ಸಯವಾಗುವ ಪಠ್ಯಕ್ರಮವನ 
ಪ್ರಯೋಗಿಸಬಹುದು. ರಚನಶೀಲ ಸಂಶೋದನೆ ಹಾಗೂ ತುಲನೆಯನ 5 ಕೇಂದ್ರ 
ವಾಗಿಟ್ಟು ಕೊಂಡಿರುವ ಪಠ್ಯಕ 5) ಮ ಅಭಿವೃದ್ಧಿ ವಿಧಾನವನ್ನು ಬಳಸಿ ಪಠ್ಯಕ ಮನವನ್ನು 
ರಚಿಸುವುದು ಪರ್ಯಾಯ ಶಿಕ್ಷಣ ವ್ಯವಸ್ಥೆ ಯ ವೈಶಿಷ್ಟ ಫವಾಗಿರುತ್ತದೆ. ಈ ನಿಧಾದ 
ದಲ್ಲಿ ರಚನಶೀಲ ಸಂಶೋಧಕರು, ಸಂಪರ್ಕ ಮಾಧ್ಯಮಗಳನ್ನು ರಚಿಸುವನರು ಹಾಗೂ 
ಬೇಕಿ ಬೇಕೆ ವಿಷಯಗಳಲ್ಲಿ ಪಾಂಡಿತ್ಯವುಳ್ಳ ವರು ಒಂದು ತಂಡದ ರೂಪದಲ್ಲಿ ಕಾರ್ಯ 
ನಿರತರಾಗಿರುತ್ತಾರೆ. 


ಬೋಧನಾ ವ್ಯವಸ್ಥೆ 

ಸ್ವಂತ ಕಲಿವಿಕೆಯ ಸಲುವಾಗಿ ತಯಾರಿಸಿದ ಮುದ್ರಿತ ರೂಪದ ಪಠ್ಯವಸ್ತು 
ಗಳಿಂದ ಆಧಾರ ಪಡೆದ ಒಂದು ಅಥವಾ ಎರಡು ಜನ ಸಂಪರ್ಕ ಮಾಧ್ಯಮಗಳನ್ನು 
(ಕೀಡಿಯೋ-ಟಿಲಿನಿಸನ್‌') ಕೇಂದ್ರವಾಗಿಟ್ಟುಕೊಂಡು ಬೋಧನಾ ವ್ಯವಸ್ಥೆಯನ್ನು 
ಏರ್ಪಡಿಸಲಾಗಿರುತ್ತದೆ. ಈ ರೀತಿಯ ವ್ಯವಸ್ಥೆಯಿಂದ ಸಹಸ್ರಾರು ವಿದ್ಯಾರ್ಥಿಗಳು 
ಏಕಕಾಲದಲ್ಲಿ ಒಬ್ಬ ಕುಶಲ ಹಾಗೂ ನುರಿತ ಶಿಕ್ಷಕನ ಸೇವೆಯನ್ನು ಸಡೆಯಲು 
ಸಾಧ್ಯವಾಗುತ್ತದೆ. ಅಲ್ಲದೆ ಶಿಕ್ಷಣವನ್ನು ನೀಡಲು ಕೆಲಸದ ಅವಧಿಗಳನ್ನು ವಿದ್ಯಾರ್ಥಿ 
ಗಳ ಆನುಕೂಲಕ್ಕೆ ತಕ್ಕಂತೆ ಏರ್ಪಡಿಸಲು ಸಾಧ್ಯವಾಗುತ್ತದೆ. ಅಲ್ಲದೆ ಈ ಬೋಧನಾ 
ವ್ಯವಸ್ಥೆಯು ವಿದ್ಯಾರ್ಥಿಯ ಭೌದ್ಧಿಕ ಬೆಳವಣಿಗೆಯ ಸಂಪೂರ್ಣ ಭಾರ ಹೊರವುದ 
ರಿಂದ ಸ್ಥಳೀಯವಾಗಿ ಕಾರ್ಯ ಮಾಡುನ ಶೈಕ್ಷಣಿಕ ಮೇಲ್ವಿಚಾರಕನು. ತನ್ನ 
ಸಮಯನನ್ನು ವಿದ್ಯಾರ್ಥಿಯ ಮಾನಸಿಕ ಹಾಗೂ ವ್ಯಕ್ತಿತ್ವದ ಬೆಳವಣಿಗೆಗೆ ವಿನಿ 
ಯೋಗಮಾಡಲು ಅನುವಾಗುತ್ತದೆ. 


ಕಲಿವಿನ ಕೇಂದ್ರಗಳು 

ಪರ್ಯಾಯ ಶಿಕ್ಷಣ ವ್ಯವಸ್ಥೆಯು ಕಲಿವಿನ ಕೇಂದ್ರಗಳ ಜಾಲವನ್ನು ಹೊಂದಿ 
ರುತ್ತದೆ. ಪ್ರತಿಯೊಂದು ಕೆಂದ್ರಗಳಲ್ಲಿಯೂ ಸ್ಥಳೀಕ ಶೈಕ್ಷಣಿಕ ಮೇಲ್ವಿಚಾರಕನು 
ಕಾರ್ಯಮಾಡುತ್ತಿರುತ್ತಾನೆ. ಕಲಿವಿನ ಕೇಂದ್ರಗಳ ವ್ಯವಸ್ಥೆ, ಕಲಿವಿನ ನಿಧಾನದಲ್ಲಿ 
ನೆರವಾಗುವುದು, ಕಲಿವಿನ ಪ್ರಗತಿಯ ಹಾಗೂ ಸಮಸ್ಯೆಗಳ ಬಗ್ಗೆ ಪಠ್ಯಕ್ರಮ ಅಭಿ 
ವೃದ್ಧಿಯ ಕೇಂದ್ರಕ್ಕೆ ವರದಿ ಒಪ್ಪಿ ಸುವುದು, ಮಕ್ಕಳ ಮಾನಸಿಕ ಹಾಗೂ ವ್ಯಕ್ತಿತ ತ 
ಬೆಳವಣಿಗೆಯಲ್ಲಿ ನೆರವಾಗುವುದು, ಮುಂತಾದವು ಸ್ಥಳೀಯ ಶೈಕ್ಷಣಿಕ ಮೇಲ್ವಿ 
ಚಾರಕನ ಕರ್ತವ್ಯಗಳು. ಈತ ಸ್ವತಃ ಮಕ್ಕಳಿಗೆ ಪಠ್ಯವಸ್ತುವನ್ನು ಬೋಧಿಸುವ 
ಅವಶ್ಯಕತೆ ಇರುವುದಿಲ್ಲ. ಆದುದರಿಂದ ಮೇಲ್ವಿಚಾರಕನು 9 ಅಥವಾ 10 ವರ್ಷಗಳ 
ಸಾಮಾನ್ಯ ಶಿಕ್ಷಣ ಸಡೆದಿದ್ದರೆ ಸಾಕು. ಪರ್ಯಾಯ ಶಿಕ್ಷಣ ವ್ಯವಸ್ಥೆಯಲ್ಲಿ ಕೆಲಸ 
ಮಾಡುವ ಮುನ್ನ ಮೇಲಿ )ಚಾರಕನು ನೇಮಿಸಲ್ಪಟ್ಟ ವರಿಗೆ ವಿಶೇಷ ರೀತಿಯ ಆಲ್ಫ್ಬಾವಧಿ 


15 


- ತ್ರಕಚೀತಿ ನೀಡಿ, ಸರ್ಯಾಯ ಸಂಪರ್ಕ ಸಾಧನಗಳನ್ನು ಉನಯೋಗಿಸಿ ಆಗಿಂದಾಗ್ಗೆ 
ಅವರ ಕೆಲಸಮಾಡುವ ಸೈ ದಲ್ಲಿ ಯೇ ತರಬೇತಿ ನೀಡಲು ಸಾಧ್ಯ. 


ಪರ್ಯಾಯ ಶಿಕ್ಷಣ ನ್ಯ ವಸ್ಥೆ ಯೆ ಆರ್ಥಿಕ ಸಂಗತಿಗಳು 

ಇಲ್ಲಿ ಮೇಲೆ ನೀಡಿರುವ ಪ RIE ಶಿಕ್ಷಣ ವ್ಯವ ವಸ್ಥೆಯೆ ಹಾಲಿ ಇರುವ ಶಿಕ್ಷಣ ' 
ನ್ಯವಸ್ಥೆ ಗಿಂತಲೂ ಬಹಳ ಕಡಿಮೆ ಖರ್ಚಿನದು. ಸ್ಥ ಓಲೀಯವಾಗಿ ಭೋಧಿಸುವ | 
ಉಪಾಧ್ಯಾಂ ಯರುಗಳ ಖರ್ಚಿನಲ್ಲಿ ಉಂಬಾದ ಉಳಿತಾಯಿವು ಪರ್ಯಾಯ ಶಿಕ್ಷಣ 
ವ್ಯವ ಸ್ಮಯ ಖರ್ಚನ್ನು ಬಹಳ ಮಟ್ಟಿ ಗೆ ಕಡಿಮೆ ಮಾಡುತ್ತದೆ. ಪರ್ಯಾಯ ಶಿಕ್ಷಣ : 
ವ್ಯವಸ್ಥೆಯ ಕಲಿವಿನ ಕೇಂದ್ರಗಳು ದಿನದಲ್ಲಿ ಸದ್ಯದ ವ $ ಭಾಗ ಕಾಲಮಾತ್ರ' 
ಕತಾ ಕಾಡುತ್ತದೆ. ಇಲ್ಲಿ ಮೇಲ್ವಿ ಇರಾ ಜ್ರಿಲಸಮಾಡುವವರು ಹೆಚ್ಚು ನಿದ್ಯಾ 
ವಂತರಾಗಿ ವಿಶೇಷ ತರಬೇತಿಯನ್ನು ಪಡೆಯಬೇಕಾಗಿಲ್ಲ. ಹೀಗಾಗಿ ಇಂತಹ ಒಬ್ಬ 
ಮೇಲಿ _ಚಾರಕರ ಸಂಬಳವು ಹಾಲಿ ಇರುವ ವ್ಯವ ಸ್ಕೈಯ ಶಿಕ್ಷಕನ ಸಂಬಳದಲ್ಲಿ $ ಭಾಗ 
ಇರಬಹುದು. ಅಲ್ಲದೆ ಹಾಲಿ ಇರುವ ನ್ಯ ವಸ್ಥಿ ಯಲ್ಲಿ ಶಿಕ್ಷಣದ ಗುಣಮಟ ವು 
ಶಿಕ್ಷಕರನ್ನು ಅವಲಂಬಿಸಿರುತ್ತದೆ. ಹೀಗಾಗಿ ಕಿ ಬೇಕಿ ಶಾಲೆಗಳಲ್ಲಿ ಕಿಲಸಮಾಡು! 
ತ್ರಿರುವ ಕರ ನೈ ಪುಣ್ಯತೆಯಲ್ಲಿ ವ್ಯತ್ಯಾಸಗಳಿದ್ದ ರೂ ಶಿಕ್ಷಕರ ಸಂಬಳವು ಒಂದೇ, 
ಆಗುತ್ತ ಜಿ. ಅಂದರೆ ಶಿಕ್ಷಣದ ಮೇಲೆ ಮಾಡುವ ಖರ್ಚಿಗೂ ಶಿಕ್ಷಣದ ಗುಣಃ 
ಮಟ ಕಾ ಸಂಬಂಧವಿಲ್ಲದೇ ಹೋಗುತ್ತ ಜಿ. ಆದಕೆ ಪರ್ಯಾಯ ಶಿಕ್ಷಣ ವೈ 
ಯಲ್ಲಿ ಶಿಕ್ಷಣಮಟ್ವಿದ ಹೆತೋಟ ವ್ಯವಸ್ಥೆ ಯ ಕೈಯಲ್ಲಿರುತ್ತದೆ. ಈಗಾಗಲೇ ಲ್‌ 
ಸಂಪರ್ಕ "ಮಾಧ್ಯಮಗಳಾದ ಕೇಡಿಯೋ, "೯ ವಿ. ಮುಂತಾದ ಮಾಧ್ಯ ಮಗಳ ಅಭಿ ವೈ ದಿ; 
ಯಲ್ಲಿ ಸಾಕಷ್ಟು ಬಂಡವಾಳ ಹೂಡಲಾಗಿದೆ. ಇವೆಲ್ಲವನ್ನೂ ಗಣನೆಗೆ ತದ 
ಕೊಂಡಾಗ ಪರ್ಯಾಯ ಶಿಕ್ಷಣ ವ್ಯ ವಸೈ ಯ ಖರ್ಚು ಬಹಳಷ್ಟು ಕಡಿಮೆಯಾಗುಕ್ತ ಿ 
ಈ ಲೇಖನದ ಕಡೆಯಲ್ಲಿ ನೀಡಿರುವ Ey ಯಲ್ಲಿ ಈ ಎಲ್ಲ ಅಂಶಗಳನ್ನೂ ಒಂದುಗೂಡಿ 
ಷರಾಯ ಶಿಕ್ಷಣ ವ್ಯ ವಸಿ ಸೈಗೆ ತಗುಲುವ ವೆಚ್ಚೆವ ವನ್ನು ನೀಡಲಾಗಿದೆ. ಇದರ ಪ್ರ ಕಾ" 


ಸರ್ಯಾಯ ಶಕ್ಷಣ ನವನ ಯಲ್ಲಿ ಪ್ರತಿ ನಿದ್ಯಾರ್ಥಿಯ: ಮೇಲೆ ನೇರವಾಗಿ “ಸಷ: 
ಒಂದಕ್ಕೆ ಟೀಕಾಗನೆ ಕೆ ಸೆಸ್ನವು ಹಾಲಿ ಇರುವ ವ್ಯವಸ್ಥೆಯಲ್ಲಿ ಬೇಕಾಗು: 
ಇದೇ ೂಬಲಗಿನಲ್ಲಿ ಕೇವಲ ಅರ್ಥದಸ್ಟಿರುತ್ತ ಡೆ. ಅಲ್ಲಜಿ ಸರ್ಯಾಯ ಶಿಕ್ಷ 
=. ನಸ್ಯೆಯಲ್ಲಿ ಮಕ್ಕಳ ಶಿಕ್ಷಣದ ಖಾಸಗೀ ಸ ವು ಹೆಚ್ಚು ಕಡಿಮೆ ಇಲ್ಲದೇ ಹೋಗ 
ದರಿಂದ ಈ ರೀತಿಯ "ಕ್ಷಣವು ಸ ಮಾಜಕ್ಕೆ ಟ್ರ ಅಗ್ಗ ವಾಗುತ್ತದೆ. ಕಾ: 
ಹೋದಂತೆಲ್ಲ, ಶೈಕ್ಷಣಿಕ ತಂತ್ರಶಾಸ್ತ್ರ ಗ ಗುವ ಪ್ರಗತಿಯಿಂದ ಮತ್ತು ಒಪೆ' 
ತಯಾರಿಸಿದ ಕಲಿನಿನ ಸಾಮಾಗ್ರಿ ಗಳನ್ನು My SRR ಬರುವ ಸಧ್ಯ ತೆಯಿಂ 
ಪರ್ಯಾಯ ಶಿಕ್ಷಣ ವ್ಯವಸ್ಥೆ ಯ ನೆಚ್ಚ pp ಇಳುವರಿಯಾಗುತ್ತಾ ಹೋಗುವ ಆ 


ಇತ ಉಂಟು. 


16 


ಪರ್ಯಾಯ ಶಿಕ್ಷಣ ವ್ಯವಸ್ಥೆಯ ಯಶಸ್ಸಿಗೆ ಬೇಕಾಗುವ 
ಅತ್ಯಾವಶ್ಯಕ ಪರಿಸ್ಥಿತಿಗಳು 

ಪರ್ಯಾಯ ಶಿಕ್ಷಣ ವ್ಯವಸ್ಥೆ ಯ ಯಶಸ್ಸು ಹಲವು ಅತ್ಯಾ ವಶ್ಯಕ ಪರಿಸ್ಥಿತಿ 
ಗಳನ್ನು ಅವಲಂಬಿಸಿರುತ್ತ ಹೆ. OA ಕಡ್ಡಾಯ ಬ ಬ 
ಔಯ ಶಿಕ್ಷಣ ವ್ಯವಸ್ಥೆಯನ್ನು ರಾಜ್ಯ ಬಿ ಮಾನ್ಯವಾದ ಶಿಕ್ಷಣ 
ವ್ಯವಸ್ಥೆಯಾಗಿ "ಪರಿಗಣಿಸಬೇಕು. ಸಂಶೋಧನೆ ಮತ್ತು ಅಭಿವೃದ್ಧಿ ಕಾರ್ಯಗಳನ್ನು 
ಪ್ರಾರಂಭಿಸಿ ಪರ್ಯಾಯ ಶಿಕ್ಷಣ ವ್ಯವಸ್ಥೆಯನ್ನು ಬಲಪಡಿಸಲು ಎರಡು ಮೂರು 
ವರ್ಷಗಳನ್ನು ನೀಡಬೇಕು. ಸ್ಥಳೀಯ ಜನಸಂಸರ್ಕ ಮಾಧ್ಯಮಗಳನ್ನು ಕ 
ಅನೇಕ ಅಂತರರಾಷ್ಟ್ರೀಯ ಸಂಸ್ಥೆಗಳು ಇಂಶಹ ಶಿಕ್ಷಣ ವ್ಯವಸ್ಥೆಯನ್ನ ಅಭಿವೃ 
ಪಡಿಸಲು ಹಣಸಹಾಯ ಮಾಡುವ ಕಾತುರವನ್ನು "ಹೊಂದಿವೆ. ಇಂತಹ 
ಗಳನ್ನ ಹುಡುಕಿ ಅವುಗಳ ನೆರವಿನೊಂದಿಗೆ ಸರ್ಕಾರವೂ ಸಹ ಹಣಕಾಸಿನ ನೆರವನ್ನು 
ನೀಡಿ, ಈ ದಿಶೆಯಲ್ಲಿ ಸಂಶೋಧನೆ ಮತ್ತು ಅಭಿವೃದ್ಧಿ ಕಾರ್ಯಗಳನ್ನು ಉತ್ತೇಜಿಸ 
ಬೀಕು. ಈ ಕಾರ್ಯಭಾರವನ್ನು ಹಾಲಿ ಇರುವ ಶಿಕ್ಷಣ ವ್ಯವಸ್ಥೆ ಯ್‌ ಅಧಿಕಾರಿಗಳ 
ವಶಕೆ ಸ ನೀಡುವುದು ಸರಕಾರದ ಸಹೆಜ ಒಲವಾಗಿರುತ್ತದೆ. : ಅದರೆ ಇಂಥಹ ಹೊಸ 
ವ್ಯವ ಯನ್ನು ಕುರಿತು ಯಾವ ರೀತಿಯ ಸಂಗತಿಗಳೂ ಹಾಲಿ ಇರುವ ಶಿಕ್ಷಣ 
ಅಧಿಕಾಗಳಲ್ಲಿ ಬಹಳ ಜನರಿಗೆ ತಿಳಿದಿಲ್ಲ. ಆದುದರಿಂದ ಪ್ರಾರಂಭದಲ್ಲಿ ಯೋಜನೆಯ 
ಪ್ರಯೋಗದ ರೂಪದಲ್ಲಿ ಪರ್ಯಾಯ ಶಿಕ್ಷಣ ವ್ಯ ವಸ್ಥೆ ಯನ್ನು ಜಾರಿಗೆ ತಂದು ಒಬ್ಬ್ರಾರೆ 
ಆಡಳಿತ ಅಧಿಕಾರವನ್ನು ಶೈಕ್ಷಣಿಕ ಕಮಾಸತನಂಗೆ ಸಬಸಿ ಸಿ ಪ್ರಾಯೋಗಿಕ ಮಟ್ಟಿ ದಲ್ಲಿ 
ಹಾಲಿ ಶಿಕ್ಷಣ ವ್ಯವಸ್ಥೆ ಯಿಂದ ಸ್ವತಂತ್ರವಾಗಿ ಕಾರ್ಯತತ್ಸರವಾಗುನಂತೆ ಪೊ 
ಪ್ರಯೋಗಪನ್ನು ಜಿಣೀಚಿಸಬೇಕಾಸುತ್ತಸೆ. ಶಿಕ್ಷಣಕ್ಷೇತದಲ್ಲಿ ಹೊಸದಾಗಿ 
ಪ್ರವೇಶಿಸುವ ಪದಾಧಿಕಾರಿಗಳನ್ನು ಈ ಯೋಜನೆಯ ಅಡಿಯಲ್ಲಿ ತರಬೇತಿ ನೀಡಿ 
ಆವರನ್ನು ಕಾರ್ಯತತ್ಪರರನ್ನಾಗಿ ಮಾಡಬೇಕು. ಈ ದಿಶೆಯಲ್ಲಿ ಇನ್ನೂ ಅನೇಕ 
ಸೂಕ್ಷ್ಮ ಸಂಗತಿಗಳನ್ನು ಗುರುತಿಸುವ ಕಾರ್ಯವಿನ್ನೂ ಉಳಿದಿದೆ. ಆದರೆ ಈ ಲೇಖನ 
ದಲ್ಲಿ ಅವೆಲ್ಲವನ್ನೂ ಗುರುತಿಸಲು ಸಾಧ್ಯವಿಲ್ಲ. ಮುಗಿಸುವ ಮೊದಲು ಎಲ್ಲಕ್ಕಿಂತಲೂ 
ಮುಖ್ಯ ವಾದ ಸಂಗತಿಯನ್ನು ಎತ್ತಿ ಹಿಡಿಯಲು ಆತಿಸುತ್ತೇನೆ. ಅದೇನೆಂದರೆ 
ಕಡ್ಡಾಯ ಶಿಕ್ಷಣವನ್ನು ಜಾರಿಗೆ ತರುವ ರಾಜನೈತಿಕ ಒಲವು ಹಾಗೂ ಕಡ್ಡಾಯ 
ಶಿಕ್ಷಣ ಮೇಲಿನ ಭರವಸೆ ಸಮಾಜದಲ್ಲುಂಟಾ ಗಬೇಕು. ಇಂತಹ ಭರವಸೆಯು ಕೇವಲ 
ಹಾಲಿ ಇರುವ ಶಿಕ್ಷಣ ವ್ಯ ವಸ್ಥೆ ಗೆ ಮಾತ್ರ ಸೀಮಿತವಾಗಿರಬಾರದು. 


17 


ಕೇಡಿಯೋ ಹಾಗೂ ಮುದ್ರಣ ಮಾಧ್ಯವ 
ವ್ಯವಸ್ಥೆ ಯ ವಾರ್ಷಿಕ ಖರ್ಚಿನ ಪಟ್ಟಿ. 


ಈ ಈ 
" ಕೀಡಿಯೋ ಕಾರ್ಯಕ್ರಮ-200 ಘಂಟಿಗಳು) | 
"ರೂ ಸಾವಿರಗಳ 


ತ 


ಸೂಚನೆ: 1. ಹಾಲಿ ಇರುವ ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದು ವರ್ಷಕ್ಕೆ 


ಪಟ್ಟಿ Ds 
ಗಳನ ವಲಂಬಿಸಿದ ಪರ್ಯಾಯ ಶಿಕ್ಷಣ 
(ವಿದ್ಯಾರ್ಥಿಗಳ ' Bi 


ಪ್ರಸಾರ 
ಪ್ರಸಾರ ಸಾಮಗ್ರಿಗಳ ಆಯಸ್ಸನ್ನು 
ಕೊಂಡು ಶೇ. 7.5 ವಾರ್ಷಿಕ ದರದಲ್ಲಿ ಅನ್ವಯ ಮಾಡಿದಂತೆ 


ಬೇಕಾಗುವ ಬಂಡವಾಳ (ಹೂಡಬೇಕಾಗಿರುವ ಬಂಡವಾಳ 20ಲಕ್ಷ 29.21 
ರೇಡಿಯೋ ಗ್ರಹಿಕೆ ಚನ 
3000 ಕೇಂದ್ರಗಳಲ್ಲಿ ಇರುವ ರೇಡಿಯೋ, ಆಯಸ್ಸನ್ನು ಹತ್ತು 
ವರ್ಷದಂತೆ ತೆಗೆದುಕೊಂಡಾಗ: ಶೇ. 7.5 ದರದಲ್ಲಿ ಬೇಕಾಗುವ 
ಬಂಡವಾಳ (ಹೂಡಬೇಕಾಗಿರುವ ಬಂಡವಾಳ 9 ಲಕ್ಷ) 
ಕೇಡಿಯೋ ಹಾಗೂ ಮುದ್ರಣ ಮಾಧ್ಯಮಗಳ ತಯಾರಿಕೆಗೆ 
ತಗಲುವ ಖರ್ಚು (ಗಂಟಿ ಒಂದಕ್ಕೆ ರೂ. 5000 ದಂತೆ ವರ್ಷಕ್ಕೆ 
200 ಗಂಟಿಗಳಿಗೆ) 
ಸ್ಮಳೀಯ ಶಿಕ್ಷಕರ ಮೇಲಿ ),ಜಾರಕರ ಸಂಬಳ 
3000 2 200 12 14400. 
ಶಿಕ್ಷಣ ಮೇಲ್ವಿಚಾರಕ ಸಂಬಳದಲ್ಲಿ ಶೇ. 3 ರಷ್ಟು ಶೈಕ್ಷಣಿಕ | 
ಸಾಮಗ್ರಿ ದುರೆಸ್ತು, ಮುಂತಾದ ಖರ್ಚು 

ಒಟ್ಟು ಕೆ ವಾರ್ಹಿಕ ಖರ್ಚು 
ಒಂದು ವರ್ಷಕ್ಕೆ ಒಬ್ಬ ವಿದ್ಯಾರ್ಥಿಗೆ ತಗಲುವ ಸರಾಸರಿ ಖರ್ಚು 
(ರೂಪಾಯಿಗಳಲ್ಲಿ) ರೂ. 53.0 


ಹತ್ತು ವರ್ಷಗಳಿಂತೆ ತೆಗೆದು 


13. 


ವಿದ್ಯಾರ್ಥಿಗೆ ತಗಲುವ ಸರಾಸರಿ ವೆಚ್ಚವು 1972-7 
ರೂ. 87 ಇದ್ದು 1979-80 ರೂ. 144ಕ್ಕೆ ಏರಿತು. 
ವರ್ಷದಲ್ಲಿ ವ್ಯರ್ಥ ಖರ್ಚು ವರ್ಷಕ್ಕೆ ರೂ. 6.6 ಕೋಟ 
ರೂ. 10.6 ಕೋಟಿಗಳಿಗೆ ಏರಿತು. 
2. ಪ.ಶಿ. ವ್ಯಯ ಖರ್ಚನ್ನು 70ರ ದಶಕದಲ್ಲಿದ್ದ ದರಗಳನ್ನು 
ಲೆಕ್ಕ ಮಾಡಲಾಗಿದೆ. 


18 


ನೆಲಿನು ಪ್ರಸಿದ್ಧ ಸೂಜಾಬೀ ಕವಯತ್ರಿ ಮತ್ತು ಕಾದಂಬಸಿಕಾರ್ತಿಯಾದ ಅಮೃತಾ 
ಪ್ರೀತನರ್‌ ಅವರನ್ನು ಅವರಿಗೆ 1981 ಜ್ಞಾನಪೀಠ ಪ್ರಶಸ್ತಿಯು ದೊರೆತ ಹೊಸದರ 
ಲಿಯೇ ಸಂದರ್ಶಿಸಿದೆ. ಭಾರತದಲ್ಲಿ ಜೀವನ ಮತ್ತು ಕಲೆಗಳಿಗೆ ಸಂಬಂಧಪಟ್ಟ ಹಾಗೆ 
ಮತ್ತು ಸ್ವಂತ ಕೃತಿಗಳನ್ನು ಕುರಿತ ಅವರ ಧೋರಣೆಯ ಬಗ್ಗೆ ಅವರೊಂದಿಗೆ ವಿವರವಾಗಿ 
ಮಾತನಾಡಿದೆ. ಪ್ರಾದೇಶಿಕ ಸಾಹಿತಿಗಳ ಪೈಕಿ ಇಂಗ್ಲಿಷ ಮತ್ತು ಹಿಂದಿಗೆ ಅತ್ತಿ 
ಹೆಚ್ಚಿನ ಪ್ರಮಾಣದಲ್ಲಿ ಅನುವಾದಿತವಾಗಿರುವ. ಕವಿ, ಕಾದಂಬರಿಗಾರ್ತಿ ಅವರು. 
ಅವರಿಗೆ ಪ್ರಶಸ್ತಿ ಬಂದಿರುವುದು, ಅವರು 1973ರಲ್ಲಿ ಪ್ರಕಟಿಸಿದ "ಕಾಗದ ಮತ್ತು 
ಕ್ಯಾನವಾಸ್‌” ಎಂಬ ಪಂಜಾಬಿ ಕವನ ಸಂಕಲನಕ್ಕಾದರೂ, ಅವರು ಕಳೆದ ಅನೇಕ ವರ್ಷ 
ಗಳಿಂದ ಕಾವ್ಯಕ್ಕಿಂತ ಹೆಚ್ಚಾಗಿ ಕಥಾಸಾಹಿತ್ಯವನ್ನೇ ಬರೆಯುತ್ತಾ ಬಂದಿದ್ದಾರೆ. ಅವರ 
ಅತಿ ಚರ್ಚಿತವಾದ ಮತ್ತು ಸಾರ್ವತ್ರಿಕ ಮನ್ನಣೆ ಪಡೆದ "ನಲವತ್ತೊಂಬತ್ತು, ದಿನ 
ಗಳು? ಎಂಬ ಕಾದಂಬರಿಯ ಇಂಗ್ಲಿಷ ಭಾಷಾಂತರವು 1981ರಲ್ಲಪ್ಪೇ ಪ್ರಕಟವಾಯಿತು. 

ಸಂದರ್ಶನವು ಅವರ ವ್ಯಕ್ತಿತ್ವದ ಬೌದ್ಧಿಕ ಮತ್ತು ಕಲಾತ್ಮಕ ಮುಖಗಳನ್ನು 
ಬೆಳಕಿಗೆ ತರುತ್ತದೆ - ಸಂದರ್ಶಕಿ). 


ಅಮೃತಾ ಪ್ರೀತಮ್‌ ಅವರೊಂದಿಗೆ ಒಂದು ಸಂದರ್ಶನ 


ರಮಾ ರುಖಾ 


ರಮಾ ರಾ : ಅಮೃತಾ ಅವರೇ, ನೀವು ಬರೆಯಲು ಪಾ ತ್ರರಂಭಿಸಿದ್ದು ಹೇಗೆ? ಇದು 
ಮತ್ತಿ ಮತ್ತೆ ಕೇಳಲಾಗುವ ಪ್ರಶ್ನೆಯೆಂದು ನನಗೆ ಗೊತ್ತು. 
ಆದರೆ ಒಬ್ಬ ಕಲಾವಿದನನ್ನು ತಿಳಿಯಲು ಇದು ಅತ್ಯುತ್ತಮವಾದ 
ಮಾರ್ಗ. ನಾನು, ವಿಭಜನ ಪೂರ್ವ ಪಂಜಾಬ್‌ನಲ್ಲಿ ನೀವು. ಕವಿತೆ 
ಬರೆಯತೊಡಗಿದ ದಿನಗಳನ್ನು ಕುರಿತು ಮಾತನಾಡುತ್ತಿದ್ದೇನೆ. 
ಸಂಸ್ರದಾಯನಿಷ್ಯವಾದ ಅಂದಿನ ಪಂಜಾಬೀ ಸಾಂಸ್ಕತಿಕ ಸಂದರ್ಭ 
ದಲ್ಲಿ ನೀವು ಏಕೈಕ ಕವಯತ್ರಿಯಾಗಿರಬೇಕು. ನಿಮಗೆ ಕಾವ ಭಿ 

ರಚನೆಗೆ ಪ್ರೇರಣೆ ಲಭಿಸಿದ್ದು ಎಲ್ಲಿಂದ ? 
ಅ.ಪ್ರೀ : ಬಾಲ್ಯದಲ್ಲಯೂ ಕೂಡ ಬರವಣಿಗೆ ನನಗೆ ಅಷ್ಟೇನೂ ಅಪರಿಚಿತವಾಗಿ 
ರಲ್ಲಿಲ್ಲ. ವಾಸ್ತವವಾಗಿ ನಾನು ಬೆಳದಿದ್ದು ಲೇಖಕರಿಂಡ ತುಂಬಿದ 
ವಾತಾವರಣದಲ್ಲಿ. ಸ ತಃ ನನ್ನ್ನ ತಂದೆಯವರೇ ಒಬ ), ಕವಿಯಾಗಿದ್ದರು. 
ಅವರು ರಾತ್ರಿಯೆಲ್ಲಾ ಬರೆದು ಬೆಳಗಿನ ಹೊತ್ತು, ನಿದ್ರಿಸುತ್ತಿದ್ದರು. 
ಇದು ಅವರ ಬರವಣಿಗೆಯ ದಿನಚರಿಯಾಗಿತ್ತು. ನನ್ನ ತಾಯಿ, 


19 


ಬಹಳ ಮುಂಚಯೇ ಎಂದರೆ ನಾನು ಹತ್ತೂವರೆ ವರ್ಷದ ಹುಡುಗಿ 
ಯಾಗಿದ್ದಾಗ ಸತ್ತು, ಹೋದರು. ಹೀಗಾಗಿ ಒಬ್ಬಳೇ ಮಗಳಾಷ 
ನಾನು, ತ್ರಿ ಹೆಗಲೆಲ್ಲ ಮಲಗಿರುತ್ತಿ ದುದರಿಂದ pe ಯಾಗಿಯೇ 
ಬೆಳೆಣೆ. ಹೀಗಾಗಿ ಯಾವುದಕ್ಕೂ ಬಲವಂತವಿಲ್ಲದ ನಾನು ಪುಸ್ತಕಗಳ 
ಲೋಕದಲ್ಲಿ ಮುಳುಗಿ ಹೋದೆ. ನನಗಿನ್ನೂ ನೆನಪಿಡಿ ನಮ್ಮದು 
ಪುಸ್ತಕಗಿಳಿಂದ ತ ತುಂಬಿದ ದೊಡ್ಡ ಮನೆ. 
ಯಾವರೀತಿಯ ಪುಸ್ತಕಗಳು? 
ಧರ್ಮ ಅಥವಾ ಭಾರತೀಯ ಪುರಾಣಗಳಿಗೆ ಸಂಬಂಧಿಸಿದವು. 
ನೀವು ಈ ಪುಸ್ತ ಕಗಳನ್ನು ಮೊದಲು ಓದಿದ್ದು, ಪಂಜಾಬೀ ಎಂದರೆ ' 
ಗುರು ಮುಖ ಭಾಷೆಯಲ್ಲೇನು? 
ಹೌದು. ಬೇಕೇನು ತಾನೇ ಸಾಧ್ಯ 9) 
ನೀವು ಇಂಗ್ಲಿಷ ಪುಸ್ತಕಗಳನ್ನು ಟದತೊಡಗಿದ್ದು ಯಾವಾಗ? 
ಅಜಿಲ್ಲಾ, 'ಅಮೇಲೆ ತುಂಬಾ “ಡವಾಗಿ ಬಂತು. | 
ನೀವು ನಿಮ್ಮ ಬದುಕಿನ ಮೊದಲ ದಿನಗಳಲ್ಲೇ ಓದಿದ ಕೆಲವು ಲೇಖಕರ 
ಹೆಸರು ಹೇಳುವಿರಾ? | 
ನಾನು ಮಾದಲ ಪಂಜಾಬೀ ಮಾರ್ಗ ಕಾವ್ಯ ದ ಜಕರ ಪೂಡನ್ನು | 
ಓದಿದೆ... ಅದರಲ್ಲಿ ಷೇಕ್‌ ಫರೀದ್‌, ಷಾ ಹಿ (ನ್‌, ವಾರಿಸ್‌ಷಾ, | 
ಪೀಲೂ, ಹೆಷಹವ್‌ ಮುಂತಾದವರ ಕವಿತೆಗಳಿದ್ದವು. ಪುರಾಣಗಳು ' 
ಸಂಸ್ನತದಿಂದ ಪಂಜಾಬೀ ಭಾಷೆಗೆ ಅನುವಾದಿತವಾಗಿದ್ದ ವು. ಇವೆಲ್ಲ 
ಪುಸ್ತಕಗಳೂ ಕೈಬರೆಹದ ಪ್ರತಿಗಳು. ನಮ್ಮ ತಂಜಿ ಇವನ್ನು; 
ಎರವಲು ತೆಗೆದುಕೊಂಡು, ಹಣಕೊಟ್ಟು ನಕಲು ತೆಗೆಸುತ್ತಿ ದ್ದ ರು. 
ನನಗೆ ಅಲ್ಲಿ ಕಳೆದ ಅನೇಕ ಮಧ್ಯಾಹ್ನ ಗಳ್‌ ನೆನಪಾಗುತ್ತಿವೆ. | 
ಲಿಪಿಕಾರರು. ಕಪ್ಪು ಮತ್ತು ಕೆಂಪು ಮಸಿಯಲ್ಲಿ, ತುಂಬ ಸುಂದರೆ: 
ವಾದ ಅಕ್ಷರಗಳಲ್ಲಿ, ಅನೇಕ ಪುಸ್ತಕಗಳ ಪ್ರತಿ ಮಾಡುತ್ತಿ ದ್ದ ರು. 
ಆಗ ನೀವು ಎಲ್ಲಿದ್ದಿರಿ ಟಿ ಹಳ್ಳಿ ಯಲ್ಲಾ? ನಿಮ್ಮ ತಂದೆ 3 (ಮಂತ. 
ಜಮೀನ್ಹಾರರೇ % 'ಅಥವ್ನಾ. 
ಅಲ್ಲ. ಅದು 'ನಡೆದದ್ದು ಹಳ್ಳಿ ಯಲ್ಲಲ್ಲ. ಲಾಹೋರ್‌ ನಗರಠ, 
ಮಧ ಭಾಗದಲ್ಲಿ. ನಮ್ಮ ತಂಡಿ ನಿಸ್ಸಂದೇಹವಾಗಿ: ಶ್ರಿ ೀಮಂತರು : 
ಇ? ಜಾಗೀರ್ದಾರರ ಕಟು ಬಂದವರಾಗಿದ್ದು ಜಮೀನ್ದಾರಿ, 
ಹಿನ್ನೆಲೆಯನ್ನು ಪಡೆದಿದ್ದರು. ಇನ್ನೊಂದು ಗುಟ್ಟಿನ ಸ. ನಮ? 
ತಂದೆ ಹದಿನ ನೇ ವಯಸ್ಸಿಕಲ್ಲಿಯೆ ಮನೆ ಬಿಟ್ಟು ಓಡಿಹೋದರು! 
ಸನ್ಯಾಸಿಯಾದರು, ಬಾಲಸನ್ಯಾಸಿ. ಅವರು ನನ್ನು ತಾಯಿಯನ:' 


20 ( 


ರ.ರುಟಾ : 


ರನ: 


ಪ್ರೀತಿಸಿದ್ದು ಸನ್ಯಾಸಿಯಾಗಿದ್ದಾ ಗಲೇ. ಅವರು ಕವಿಯಾಗಿದ್ದು ಕೂಡ 
ಹಾಗೆಯೇ. 

ಇದೆಲ್ಲ ಬಹಳ ಕುತೂಹಲಕರವಾಗಿದೆ. ಆದರೆ ನೀವು ಹೇಳಿದಂತೆ, 
ನಿಮ್ಮ ಬರವಣಿಗೆಯ ಗೀಳಿನಿಂದ ನೀವು ಒಂಟಿಯಾದಿರಿ. ಹಾಗಾದರೆ 
ನೀವು ಬರೆಯತೊಡಗಿದ್ದು ನಿಮ್ಮ ಏಕಾಂಗಿತನವನ್ನು. ತುಂಬಿ 
ಕೊಳ್ಳಲೇನು ? 

ಹೌದು. ಖಂಡಿತವಾಗಿಯೂ ನಿಜ. ನಾನು ಬರೆಯತೊಡಗಿದ್ದು 
ನನ್ನ ಏಕಾಂತದ ಕ್ಷಣಗಳನ್ನು ತುಂಬಲೆಂದು. ಆದರೆ ನನ್ನ ತಂದೆ 
ಯವರ ಮಾರ್ಗದರ್ಶನವೂ ಇತ್ತು. ಅವರು ನನ್ನ ಮೊದಲ ಗುರು. 
ನನಗೆ ಮಾತ್ರೆಗಳ ಉಪಯೋಗದ ಮತ್ತು ಉಪವಿನ್ಯಾಸಗಳ 
ಪರಿಚಯ ಮಾಡಿಕೊಟ ವರು ಅವರೇ. 

ಆದಕೆ ನಿಮಗೆ ತುಂಬಾ ಚಿಕ್ಕ ವಯಸ್ಸಿನಲ್ಲೇ ಮದುನೆಯಾಯ್ಕಿ 
ತಲ್ಲವೇ ? 

ಹೌದು, ನನ್ನ ಮದುವೆಯ ನಿಶ್ಚಿತಾರ್ಥವಾದಾಗ ನನಗೆ ನಾಲ್ಕು 
ವರ್ಷ.. ಮದುವೆಯಾದಾಗ ಹದಿನೈದು ವರ್ಷ. 

ನಿಮ್ಮ ವಿವಾಹ ಜೀವನ ನಿಮ್ಮ ಸಮಗ್ರ ಗಮನವನ್ನು ಸೆಳೆದುಕೊಳೆ ಶೆ 
ಲಿಲ್ಲವೇ? ನಿಮ್ಮ ಮೊದಲ ಕವನ ಸಂಕಲನ ಬಂದಿದ್ದು ನಿಮ್ಮ 
ಮದುವೆಯ ನಂತರ ನಿಮಗೆ ಹದಿನೇಳು ವರ್ಷಗಳಾದಾಗ. 

ನನ್ನ ಕುಟುಂಬದ ಯೋಗಕ್ಷೇಮವನ್ನು ನೋಡಿಕೊಳ್ಳುವ ಕೆಲಸ 
ನನಗೆ ಸಾಕಸ್ಕಿತ್ತು. ಆದರೆ ಬರೆಯುವ ಚಪಲ ನನ್ನನ್ನು ಬಿಡಲೇ 
ಇಲ್ಲ. ವರ್ಷಗಳು ಕಳೆದಂತೆ ಅದು ಮತ್ತಷ್ಟು ತೀವ್ರವಾಯಿತು. 
ನಿಮ್ಮ ಮೊದಲ ಕವನ ಸಂಕಲನ ಯಾವುದು ? 

"ಅಮೃತ ಶಿಲೆಗಳು'-ಅದು ಪಂಜಾಬಿನ ವಿಭಜನೆಗಿಂತ ಮೊದಲೇ 
ಪ್ರಕಟವಾಯಿತು. "ದೂರದ ದಾರಿಗಳು? ಎಂಬ ನನ್ನ ಎರಡನೆಯ 
ಸಂಕಲನಡಲ್ಲಿ ವಿಭಜನೆಯನ್ನು ಕುರಿತ ಕನನಗಳಿವೆ. 

ನೀವು ಆ ಕಾಲದಲ್ಲಿ ಬರೆಯುತ್ತಿದ್ದ ಏಕೈಕ ಪಂಜಾಬಿ ಮಹಿಳೆಯಿರ 
ಬೇಕೆಂದು ನನ್ನ್ನ ಅನ್ನಿಸಿಕೆ. ನಿಮ್ಮ ಸಮಕಾಲೀನ ಕನಿಗಳು ಯಾರು? 
ಸಾದತ್‌ 'ಹೆಸನ್‌ ಮಿಂಟೋ, ರಾಜೇಂದರ್‌ಸಿಂಗ್‌ ಬೇಡಿ, ಕೃಷ್ಣ 
ಚಂದರ” ಮುಂತಾದವರು. ಆದರೆ ಅವರೆಲ್ಲರೂ ಗದ್ಯದಲ್ಲಿ ಬರೆಯು 
ತ್ರಿದ್ದರು. ಅದರಲ್ಲೂ ಮಿಂಟೋ ಮತ್ತು ಕೃಷ್ಣಚಂದರ್‌ ಉರ್ದು 
ಭಾಷೆಯಲ್ಲಿ ಸಣ್ಣಕಥೆಗಳನ್ನು ರಚಿಸುತ್ತಿದ್ದರು. 

ನಿಮ್ಮ ಕವನಗಳ ಬಗ್ಗೆ ಇನ್ನಷ್ಟು ಮಾತನಾಡಿ. 


21 


ರ.ರಖಾ : 


ರ.ರುೂಾ : 


ಮತ್ತೊಂದು ಕವನ ಸಂಕಲನ: 


ಒಳ್ಳೆಯದು, ನಾಗಮಣಿ? ನನ್ನ್ನ 
ಪಾದಕಿಯಾಗಿರುವ 


ನಾನು "ನಾಗಮಣಿ`ಯೆಂದರೆ ಈಗ ನೀವು ಸಂ 
ತಿಳಿದಿದ್ದೆ. 
ಹೌದು. ಆದರೆ "ನಾಗಮಣಿ? ನನ್ನೆ 
ಸಂಕಲನಗಳಲ್ಲಿ ಒಂದರ 
ಗೆ ಪ್ರಶಸ್ತಿಯನ್ನು ದೊರಕಿಸಿ 
ಯ ಬಗ್ಗೆ ಕೇಳಲು ಉತ್ಸುಕಳಾಗಿದ್ದೇನೆ. 


ಸೂಕಲನ ಹತ್ತು ವರ್ಷಗಳ ಹಿಂದೆ ಹೊರ 
ಮೇಲೆ ಯಾವ ಸಂಕಲನವನ್ನೂ 


19,9 ( 5 ಈ 
ಪ್ರಕಟಿಸಿಲ್ಲ. ಆಯ್ದ ಕವನಗಳು ಪ್ರಕಟವಾಗಿವೆ ನಿಜ. ಹೊಸ 


ದೇನೂ ಇಲ್ಲ. 
ಈ ಪ್ರಶಸ್ತಿ ವಿಜೇತ ಸಂಕಲನತ ವಸ್ತುನೇನು ? “ಸೃಜನಶೀಲ 
ಕ್ರಿಯೆಯನ್ನು ಶುರಿತಾದ ಚಿಂತನೆಯೇ ನಿಮ್ಮ ಸಂಕಲನದ ಪ ಮುಖ 
ಕೆಲೆಯೇನು? ಬರವಣಿಗೆ ಮತ್ತು ಚಿತ್ರಕಲೆ ಎರಡಕ್ಕೂ ಆನ್ರಯಿ 
ಸುವ ಹಾಗೆ. 
ಅಡು ಜೀವನವನ್ನು ಕುರಿತ ನನ್ನ ಡೃಷಿ ಕೋನವನ್ನು ಹೇಳುತ್ತದೆ. 
ನನ್ನ್ನ ಜೀವನ ದರ್ಶನವನ್ನು ಹೇಳುತ್ತದೆ. 
ನೀವು ಕವಿಯಾಗಿ ಸಾಕಷ್ಟು ಯಶಸಿ ಒಯಾಗಿದ್ದಿರಿ. ನಿಮಗೆ ಸಾಹಿತ್ಯ 
ಅಕ್ಯಾಡೆಮಿಯ ಪ್ರಶಸ್ತಿ ಕೂಡಾ ಬಂದಿತ್ತು. ನೀವು ಅದನ್ನು | 
ಬಿಟ್ಟು ಕತೆ_ಕಾದಂಬರಿಗಳನ್ನು ಬರೆಯತೊಡಗಲು ಕಾರಣವೇನು? 
ಹಾಗೇನೂ ಇಲ್ಲ. ನಾನು ಕನಿತಾ ರಚನೆಯನ್ನು ನಿಲ್ಲಿಸಿಲ್ಲ: ಎರಡು 
ಮಾರ್ಗಗಳಲ್ಲೂ ಬಕಿಯುತ್ತಿದ್ದೇನೆ.. ಆದರೆ ಕಥಾಸಾಹಿತ್ಯ ಹೋಲಿ | 
ಸಿದಕೆ ಕವಿತೆಗಳ ಪ್ರಮಾಣ ಕಡಿಮೆಯಾಗಿರುವುದಶಿ ನಿಜ. 
ನೀವು ನಿಮ್ಮ ಕಾವ್ಯ ಮತ್ತು ಕಾದಂಬರಿಗಳನ್ನು ಪ )ತ್ಯೇಕ ಲೋಕ : 
ಗಳಾಗಿ ವಿಂಗಡಿಸುವಿಕೇನು ? 
ಕೆಲವು ಬಾರಿ ನನ್ನ ಮಟ್ಟಿಗಂತೂ ಕೃತಿಯ ವಸ್ತುವೇ ಆದರ ಶಿಲ್ಪ 
ವನ್ನು ನಿರ್ಧರಿಸುತ್ತದೆ. ಉದಾಹರಣೆಗೆ ಈಚೆಗೆ ನಾನು ಏಳು 
ಭಾಗಗಳಿರುವ ಸುದೀರ್ಫೆ ಕಥನಕವನವೊಂದನ್ನು ರಚಿಸಿದೆ. ಅದರಲ್ಲಿ | 
ಆದಿ ರಚನಾ, ಆದಿ ಪುಸ್ತಕ್‌, ಆದಿ ಚಿತ್ರ, ಆದಿ ಸಂಗೀತ್‌, ಆಜ. 
ಕಬಿಲ ಮತ್ತು ಆದಿ ಲಾ ಎಂದು ಆ ಭಾಗಗಳ ಹೆಸರುಗಳೂ. 
ಇಲ್ಲಿ "ಆದಿ? ಎಂದಕಿ ಪಾ ತ್ರರಂಭವೆಂದು ಅರ್ಥವೇನು ? 


22 


ಹೌದು. ವೇದಗಳಿಗಿಂತ ಹಿಂದಿನ ಆದಿಕಾಲ. 
ನೀವು ಈ ಎಲ್ಲ ರೂಪಗಳು ಆಗ ಹೇಗಿದ್ದನೆಂದು ವರ್ಣಿಸಲು, ಮಾನ 


` ಸಿಕವಾಗಿ ಆ ಕಾಲಕ್ಕೆ ಯಾತ್ರೆ ಹೋಗಿದ್ದಿರೇನು? ಇತ್ತೀಚೆಗಂತೂ 


ನೀವು ಶುದ್ಧ ಘ್ಯಾಂಟಿಸಿಯ ವಲಯಗಳಿಂದಲೇ ಬಕೆಯುತ್ತಿರುವಂತೆ 
ಭಾಸವಾಗುತ್ತದೆ. 
ನಿಮ್ಮ ಊಹೆ ಸರಿಯಿದ್ದರೂ ಇರಬಹುದು. ಆದರೆ ನೋಡಿ, ಇವೆಲ್ಲಾ 
ವೇದಗಳು, ಮೊವಲ ರಾಗ, ಮೊದಲ ನ್ಯಾಯಶಾಸ್ತ್ರ.. ಇವೆಲ್ಲಾ 
ಸು ಆಮೇಲೆ. ನಾನು ಇವೆಲ್ಲದಕ್ಕಿ ೦ತ ಹಿಂದಿನ ಕಾಲ್ಗಳ: ಮಾನ 
Wa ಚಲಿಸುತ್ತೇನೆ. ಮೊದಲ ಸ ಸೃಷ್ಟಿ ಹಿ ಕ ಕಾಲ. ಈ ಬ ನ್ರಹ್ಮಾಂಡ 
ಸಮಗ್ರ ವಿಶ್ವ ರೂಪಿತವಾದ ಕಾಲ. ನಾನು ಇಡೀ ಕವನವನ್ನು 
ಯಾವುದೋ ಒಂದು ಲಹರಿಯಲ್ಲಿ ಬರೆದೆ. 
ನೀವು ಅಲ್ಲಿ ಭಾರತೀಯ ಸಾಂಸ್ಕತಿಕ ಪರಂಪರೆಯ “ಆದಿ? ಮೌಲ್ಯ 
ಗಳಿಗಾಗಿ ಹುಡುಕುತಿ ತ್ರಿರುನಿರೇನು ? 
ಇಲ್ಲ. ನಾನು ಹೇಳುತ್ತಿರುವುದು ಭಾರತೀಯ ಸಂಸ್ಕೃತಿಯ ಉಗಮ 
ಕಂತ ಹಿಂದಿನ ಕಾಲದ ಬಗ್ಗೆ. ಇತಿಹಾಸ ಪೂರ್ವ ಯುಗ ನನ್ನ್ನ 
ಕವನದ ವಸ್ತು. 
ನಿಮ್ಮ ಮೊದಲ ಕಾಡಂಬರಿಯಾದ *ಡಾಕ್ಟರ್‌ದೇವ್‌?, 1949ರಲ್ಲಿ 
ಎಂದರೆ ವಿಭಜನೆಯಾದ ಎರಡು ವರ್ಷಗಳ ನಂತರ ಪ ತ್ರಕಟವಾಯಿತು. 
ನಿಮ್ಮ ಕಾದಂಬರಿಗಳ ಮೇಲೆ ವಿಭಜನೆಯ ಪರಿಸಾಮಪೇನು ? ಗ 
ಹೌದು, ಪಂಜಾಬಿನ ವಿಭಜನೆಯ ಅನುಭವವು ನನ್ನ ಮೇಲೆ ತೀವ್ರ 
ಪರಿಣಾಮ ಬೀರಿತು. ನಾನು ಲಾಹೋರ"ನಗರ ಬೆಂಕಿ ಹತ್ತಿಕೊಂಡು 
ಉರಿಯುವುದನ್ನು ನೋಡಿದ್ದೇನೆ. ಮಹಿಳೆಯರ ಪಾಡು, ಅವರು 
ಪಡುತ್ತಿದ್ದ ನೋವು ಮತ್ತು ಅವರ ಅಪಹರಣದ ಸುದ್ಧಿಗಳು ದಿಗ್ಗ')ಮೆ 
ಹುಟ ಸುತ್ತಿದ್ದವು. 
ನೀವು ಈ ಹತ್ಯಾಕಾಂಡಗಳನ್ನು, ಅದರ ಪರಿಣಾಮವಾದ, ಮಹಿಳೆಯ 
ಸ್ಕಿತಿಯನು ೩ಸ ತಃ ನೋಡಿದ್ದೀರಾ 9 
ಹೌದು, ಆಗ ನಾನು ನನ್ನ ಮೊದಲ ಮಗುವನ್ನು ನಿರೀಕ್ಷಿಸುತ್ತಿದ್ದೆ. 
ನಾವು ವೈದ್ಯರ ಸಲಹೆಯ ಮೇರೆಗೆ ಡೆಹಾ ತ್ರಡೂನ್‌ಗೆ ಬಂದಿದ್ದೆ ವು. 
ನಾನು ಮೃಣಾಳಿನಿ ಸಾರಾಭಾಯ್‌ ಮತ್ತು ಷಾ ನವಾಜ್‌ ಖಾನ್‌ 
ಅವರನ್ನು ಮೊದಲಬಾರಿಗೆ ಭೇಟಿಯಾಗಿದ್ದು ಸರಿ ಸುಮಾರು ಆ 
ಕಾಲದಲ್ಲೇ. ಮೃಣಾಳಿನಿಯವರು ನನಗೆ ಸ್ತ್ರೀಯರ ಪಾಡನ್ನು 
ಕುರಿತ ಅನೇಕ ಸತ್ಯಕಥೆಗಳನ್ನು ಹೇಳುತ್ತಿದ್ದರು. ಡಾಕ್ಟರ್‌ ದೇವ್‌ 


23 


ರ.ರಖಾ : 


: `ಕಳೆದ ವರ್ಷ ನೀವು ಮತ್ತೊಂದು ಸಾಹಿತಿಗಳ ಸಮಾವೇಶದಲ್ಲಿ ಭಾ; 


ಮತ್ತು ಪಿಂಜ್ಹಾರ್‌ ಎಂಬ ಎರಡೂ ಕಾದಂಬರಿಗೆಳಲ್ಲೂ ನಿಭೆಜನೆಯೆ 
ಪ್ರಸ್ತಾಪ ಬಂದಿದೆ. ನಿಭಜನೆಯನ್ನೇ ಆಧರಿಸಿದ ನನ್ನ್ನ "ಆಜ್‌" 
ಅಖಾನ್‌ ವಾರಿಸ್‌ ಷಾನನ್‌' (A) Akhan Waris Shah Nun) 
ಎಂಬ ಕವನವು ಪಾಕೀಸ್ಕಾನದಲ್ಲೂ ಬಹಳ ಜನಪ್ರಿಯವಾಗಿತ್ತು. 
ನಿಮ್ಮ ಕಾವ್ಯದಲ್ಲಿ ನಿಕ್ಷಿಪ್ತವಾಗಿದ್ದ ಎಲ್ಲ ಆದರ್ಶಗಳನ್ನು ಕುರಿತು 
ನಿಮಗೆ ಭ್ರಮ ನಿರಸನವಾದ ಮೇಲೆ ನೀವು ಆ ಕಾದಂಬರಿಗಳನ್ನು | 
ಒಂದರ ನಂತರ ಬಕೆದಿರೆಂದು ನನಗನ್ನಿಸುತ್ತೆ. ಈ ಮಾತು ನಿಜನೇ? 
ಇಲ್ಲ. ಅದು ಹಾಗೇನೂ ಆಛ್ಲ. ಕಾದಂಬರಿಯು ನನಗೆ ಹೆಚ್ಚು 
ವಿಶಾಲವಾದ ಒದಗಿಸುತ್ತದೆ. ಡಾಕ್ಕ ಕೈರ್‌ದೇವ್‌, ನನ್ನ ಪ್ರಕಾರ ಒಬ್ಬ 
ಪ್ರೇಮಿಯು ಹೇಗಿರಬೇಕೆನ್ನುವುದನ್ನು ಚಿತಿ ಸುತ್ತದೆ ಅವನು ಒಬ್ಬ 
ಆದರ್ಶವಾದಿ ಅಂತರಂಗದ ಪಕಶುದ್ಧ ತೆಯುಳ್ಳೆ ವ್ಯಕ್ತಿ. 

ನೀವು ಡಾಕ್ಟರ್‌ ಡೇವ್‌ನ ಪಾತ್ರವನ್ನು ವರ್ಣಿಸಿರುವುದನ್ನು 
ನೋಡಿದರೆ ಅ ಪಾತ್ರವು ಗಾಂಧೀವಾದಡ ಕೆಳನು ಅಂಶಗಳಿಂದ 
ಪ್ರಭಾವಿತವಾಗಿರುವಂತೆ ಕಾಣುತ್ತದೆ? 

ಇಲ್ಲ. ಅದಕ್ಕೂ ಗಾಂಧಿಗೂ ಏನೂ ಸಂಬಂದವಿಲ್ಲ. 

ಆದರೆ ನೀನೇ ಈಗ ತಾನೇ ಹೇಳಿದಂತೆ, ಆ ಪಾತ್ರದ ಗುಣಗಳೆಲ್ಲ ' 
ಗಾಂಧಿಯವರು ಮೆಚ್ಚಿ ಕಿದಂಥವೇ. ' 
ಅವನು ಹೊಸ ಭಾರತದ ಹೊಸ ಮೌಲ್ಯಗಳ ಪ್ರತೀಕ. | 
ಹಾಗಾದರೆ ನೀಪು ನಿಮ್ಮ ಕವನಗಳಲ್ಲಿ ಮತ್ತು ಕಾದಂಬರಿಗಳಲ್ಲಿ ' 
ಹೊಸ ವರೌಲ್ಯಗಳನ್ನು ಸ್ವಸಿ ಸುತ್ತಿದ್ದಿರೇನು 9 | 
ಹೌದು. ಯಾಕೆಂದರೆ ಮರೌಲ್ಯಗಳಿಲ್ಲದೆ ಯಾಕೊಬ್ಬರೊ ಕಲಾ | 
ವಿದರಾಗುವುದು ಸಾಧ್ಯವಿಲ್ಲ. ಕಲಾವಿದನು. ಶೂನ್ಯದಲ್ಲಿ ಬದುಕುವು ' 
ದಿಲ್ಲ... ಹಳೆಯ ಮಾಲ್ಯಗಳು ನಿರುಷಯುಕ್ತವಾಗಿ ಮೃತವಾದಾಗ | 
ಕಲಾವಿದನು ಹೊಸ ಮಲ್ಯಗಳನ್ನು ಕೂಪಿಸುತ್ತಾನೆ. | 
ನೀವು ತುಂಬಾ ವ್ಯಾಪಕವಾಗಿ ವಿಶ ಸಂಚಾರ ಮಾಡಿ ದ್ದ (ರಿ. 
ನೀವು ಮೊದಲ ಬಾರಿಗೆ ವಿದೇಶಯಾತ್ರೆ ಮಾಡಿದ್ದು ಯಾವಾಗ: 
ವತ್ತು ಯಾವ ಸಂದರ್ಭದಲ್ಲಿ? 

ತಾನು ಮೊದಲಬಾರಿ ಭಾರತದಿಂದ ಹೊರಗೆ ಹೋಗಿದ್ದು 1961ರಲ್ಲಿ. 
ಸೋವಿಯತ್‌ ರಷ್ಯಾದಲ್ಲಿ ಲೇಖಕರ ಸಮಾವೇಶವೊಂದರಲ್ಲಿ ಭಾಃ 
ವಹಿಸಲೆಂದು ಹೋಗಿದ್ದೆ. 


ವಹಿಸಲೆಂದು ಬಲ್ಲೇರಿಯಾಗೆ ಹೋಗಿದ್ದಿರಿ. ' ಆಗ ನಿಮಗೆ ನಿಕೊಲ 
24 


ವಾಪ್ತಸರೋವ್‌ ಸಾಹಿತ್ಯ ಪ್ರಶಸ್ತಿ ಬಂತು. ಆ ಸಂದರ್ಭದಲ್ಲಿ ನೀವು 
ಅನೇಕ ಮಹತ ದ ಲೇಖಕಿಯರನ್ನು ಭೇಓಯಾಗಿರಬೇಕು. 
ಯೂರೋಪಿನ ಲೇಖಕಿಯರ ಬರವಣಿಗೆಯ ಬಗ್ಗೆ ನಿಮ್ಮ ಅಭಿಪಾ ತ್ರಯ 
ವೇನು ? 

ನಿಜ, ನಾನು ಅನೇಕ ಲೇಖಕಿಯರನ್ನು ಬೇಟಿಯಾದೆ. ಅವರಲ್ಲಿ 
ಅನೇಕರ ನಿಕಟ ಸಹಯೋಗದೊಂದಿಗೆ ಅವರ ಕೃತಿಗಳನ್ನು ಅನುವಾದಿ 
ಸಿದೆ. . ಅವರ ಬರೆಹಗಳು ನಮ್ಮದಕ್ಕಿಂತ ಅಷ್ಟೇನೂ ಭಿನ್ನವಾಗಿಲ್ಲ. 
ನಾನು ಮಾದಲಬಾರಿಗೆ ಅನುವಾದ ಮಾಡಿದ ಯೂರೋಪಿನ ಲೇಖಕಿ 
ಯೆಂದರೆ ಉಜ್‌ಜೆಕಿಸ್ಸಾ ನದ ಕವಯತ್ರಿ ಜುಲ್ಫಿಯಾ ಖಾನುವಾ್‌. 
ನೀವು ಯಾರಾದರೂ ಪುರುಷರ ಕೃತಿಗಳನ್ನು ಅನುವಾದಿಸಿದ್ದೀರಾ 9) 
ಹೌದು ನಾನು ಇತ್ತೀಚೆಗೆ ಬಲ್ಗೇರಿಯನ್‌" ಭಾಷೆಯ ಹದಿನೈದು 
ಕತ್ತೆಗಳ ನ್ನು ಅನುವಾದಿಸಿದ್ದೇನೆ. ಆ ಸಂಕಲನದ ಹೆಸರು, 
"ಮೆಟ್ಟಿಲುಗಳು? ಎಂದು. ಅಲ್ಲಿನ ಕತೆಗಾರರೆಲ್ಲರೂ ಪುರುಷರೇ, 
ಸ್ತ್ರೀಯರನ್ನು ಕುರಿತು ನಿಮ್ಮ ಅಭಿಪಾ ತ್ರಾಯಗಳಾವುವು ? ಮಹಿಳಾ 
ನಿಮೋಚನೆ. (Women's Lib) ಚಳುವಳಿಯ ಬಗ್ಗೆ ನೀವೇನು 
ಹೇಳುತ್ತೀರಿ. 


ಸ್ತ್ರೀಯರ ಸಾ ತಂತ್ರ ನು ಪುರುಸರ ಸಾ ತಂತ್ರ ಕಾಶ ಭಿನ್ನವಲ್ಲ. 
ಹೆಣ್ಣಿನ ಹಾಗೆಯೇ ಗಂಡೂ ಕೂಡ ಮಾನಸಿಕವಾಗಿ ಗುಲಾಮನೇ. 
ಗಂಡು ಇದುವರೆಗೂ, ಸರಿ ಸಮಾನ ಸಂಗಾತಿಯಾಗಿ, ಸ್ವತಂತ್ರ 
ಮಹಿಳೆಯ ಸ್ನೇಹೆ ಮತ್ತು ಸಹವಾಸಗಳನ್ನು ಪಡೆದಿಲ್ಲ. ಸ್ವತಂತ್ರ 
ರಾದ ಮನುಷ್ಯ ಜೀವಿಗಳಾಗಿ ಸ್ತ್ರೀ ಪುರುಷರು ಒಬ್ಬರನ್ನೊಬ್ಬರು 
ಸಂಧಿಸಿಯೇ ಇಲ್ಲ. ಹೆಣ್ಣು ಗಂಡುಗಳು ಆರ್ಥಿಕವಾಗಿ ಸ್ವಾವಲಂಬಿ 
ಗಳಾಗದೆ ಇದ್ದರೆ ಪರಸ್ಪರ ಪ್ರೀತಿಸುವುದಾದರೂ ಹೇಗೆ ? ಸಾಮಾನ್ಯ 
ವಾಗಿ ಹೆಣ್ಣು ಪ್ರೀತಿಸುವುದು ಅಭದ್ರತೆಯ ಭಾವನೆಯ ಪರಿಣಾಮ 
ವಾಗಿ, ಪ್ರೀತಿಯೆಂದರೆ ಮತ್ತೊಬ್ಬ ವ್ಯಕ್ತಿಯನ್ನು ಮೆಚ್ಚುವುದು 
ಮತ್ತು ಅವನ/ಳ ಸಹವಾಸವನ್ನು ಬಯಸುವುದು. ಅರ್ಥಿಕದಾಸ್ಯವು 
ಪ್ರೀತಿಯ ನಿಜವಾದ ಅನುಭವಕ್ಕೆ ಅಡ್ಡಿಯಾಗುತ್ತದೆ. ಸ್ರಿ ನಿಮೋ 
ಚನಾ ಚಳುವಳಿಯೆಂದರೆ, ಕೇವಲ ಹಕ್ಕುಗಳ ಸಂರಕ್ಷಣೆಗಾಗಿ 
ಘೋಷಣೆಗಳನ್ನು ಕೂಗುವುದಲ್ಲ. ನನಗಂತೂ ಆ ರೀತಿಯ ವಿಮೋ 
ಚನೆಯಲ್ಲಿ ನಂಬಿಕೆಯಿಲ್ಲ. ನನ್ನ ಮಟ್ಟಿಗೆ ಸ್ತ್ರ ವಿಮೋಚನೆಯೆಂಡರೆ 
ಅವಳ ವ್ಯಕ್ತಿತ್ವದ ಹೆಚ್ಚು ಸಮಗ್ರವಾದ ಬೆಳವಣಿಗೆ. ಹಾಗಾದಾಗ 


25 


ಅವಳು ಸ್ವಾತಂತ್ರ್ಯಕ್ಕಾಗಿ ಬೇರೆಯವರನ್ನು. ಕೇಳಬೇಕಾವುದಿಲ್ಲ. 
ಅಡನ್ನು ಸಾಧಿಸುವ ಸಾಮರ್ಥ್ಯವನ್ನು ಅವಳೇ`ಬೆಳಸಿಕೊಳ್ಳುತ್ತಾಳೆ. 
ನಿಮ್ಮ "ಕರೀ ಧೂಪ್‌ ಕಾ ಸಫರ್‌? ಎಂಬ ಗ್ರಂಥವು ಮಹಿಳೆಯರನ್ನು 
ಕುರಿತಿದೆಯೆಂದು ಕೇಳಿದ್ದೇನೆ. ದಯವಿಟು ಆ ಕೃತಿಯನ್ನು ಕುರಿತು 
ಕೆಲವು ವಿವರಗಳನ್ನು ಕೊಡುವಿರಾ? 

ಅದೊಂದು ಬಗೆಯ ಗದ್ಯಕೃತಿ. ಅಡು ವಿಶ್ವದ. ಮಹಿಳಾ ಕವಿಗಳ 
ಅಧ್ಯಯನ... ಖಗೆ (ದದ ಕಾಲದಿಂದ ಇಂದಿನವರೆಗಿನ ಕವಯುತ್ರಿ 
ಯರು. 

ಮಹಿಳೆಯರ : ಜಗತ್ತು ನಿಮಗೆ ಹೊಸದೇನೊ ಅಲ್ಲ. ನೀವು ಹೇಳು 
ತ್ರಿರುವ ಈ ಮಹಿಳೆಯರು... ಯಾರು? ಅವರ ವ್ಯಕ್ತಿತ ದ ಯಾವ 
ಭಾಗವನ್ನು. ಕುರಿತು ನಿಮ್ಮ ಕೃತಿ ಚರ್ಚಿಸುತ್ತದೆ. 

ನಾನು ಈ ಕ್ಷೇತ್ರದಲ್ಲಿ ನಡೆಸಿರುವ ಸಂಶೋಧನೆಯು, ಕನಿಷ್ಟ ಪಕ್ಷ 
ಇಪ್ಪತ್ತೇಳು ಜನ ಮಹಿಳೆಯರು: ವೇದಗಳ ರಚನೆಯಲ್ಲಿ ಭಾಗವಹಿಸಿದ 
ಕೆಂಬ ಸಂಗತಿಯನ್ನು ಬೆಳಕಿಗೆ ತಂದಿದೆ. 

ಅವರ ಪೈಕಿ ಕೆಲವರ ಹೆಸರು.ಹೇಳುವಿರಾ:? 

ಉದಾಹರಣೆಗೆ ಲೋಪಾಮುದ್ರಾ, ರಾತ್ರಿಸೂರ್ಯ ಇತ್ಯಾದಿ. 

ಸರಿ: ಹಾಗಾದಕೆ: ಇದೊಂದು ಸಂಶೋಧನಾ ಕೃತಿ. ಆದರೆ ನೀವು 
ಈ ರೀತಿಯ ಸಂಶೋಧನೆಗಳನ್ನು ಅಥವಾ`ಐತಿಹಾಸಿಕ ವ್ಯಕ್ತಿಗಳನ್ನು 
ಆಧರಿಸಿದ. ಕಾದಂಬರಿಗಳನ್ನು ರಚಿಸಿದ್ದೀರಾ ? ' 

ಹೌದು. ನನ್ನ. "ತೀಸರೀ 'ಆಂಖ್‌? ಎಂಬ ಕಾದಂಬರಿಯು ದಿವಂಗತ 
ಎಂ ಎನ್‌. ರಾಯ್‌: ಅವರ ಅನುಯಾಯಿಯೊಬ್ಬರ ಜೀವನವನ್ನು 
ಅವಲಂಬಿಸಿದೆ. ಭಾರತದ. ಸಾ ತಂತ್ರ ಪೂರ್ವ ಕಾಲವು ಅದರ ಕೇಂದ್ರ. 
ಅದರ:: ಮುಖ್ಯಪಾತ್ರವು ರಷ್ಯಾಕ್ಸ ಪ್ರಯಾಣ ಮಾಡಬೇಕಾದಾಗ 
ಅನುಭವಿಸಿದ ಯಾತನೆಗಳನ್ನು: ಅದು ವರ್ಣಿಸುತ್ತದೆ. ನಾನು ಐತಿ 
ಹಾಸಿಕ ಸಂಗತಿಗಳನ್ನು ಸರಿಯಾಗಿ ದಾಖಲೆ ಮಾಡಲು ಇಷ ಪಟ್ಟೆ, 
ನನ್ನ ಕಾದಂಬರಿ ಒಂದು ಚಾರಿತಿ ಿ)ಕ:ದಾಖಲೆ. 


"ಹಾಗಾದರೆ: ಅದನ್ನು ಒಂದು: ಚರಿತ್ರೆಯ: ಪುಸ್ತಕವೆಂದು ಕರೆಯ 


ಬಹುದೇ ? 


ಇಲ್ಲ. ಅಡು ಇತಿಹಾಸ ಗ್ರಂಥವಲ್ಲ, ನಾನು: ಚರಿತ್ರೆಗೆ ಕಾದಂಬರಿಯ 
ರೂಪ: ಕೊಟ ದ್ದೇನೆ, ಬೇಕಾದಕೆ:ನೀವು. ಅದನ್ನು ಜೀವನ ಚರಿತಾ ನಿ 
ತ್ಮಕನಾದ ಕಾದಂಬರಿಯೆಂದು ಕಕೆಯಬಹುದು. 


26 


ಆ. 


9 
ಒಂ 


ಇದೊಂದೇ ನೀವು ಬರೆದಿರುವ ಜೀವನ ಚರಿತೆ ಯನ್ನು ಅವಲಂಬಿಸಿದ 
ಕಾದಂಬರಿಯೇ ೪ 


ಅಲ್ಲ, ನಾನು ಇದೇ ಪ್ರಕಾರದಲ್ಲಿ ಇನ್ನೊಂದು ಕೃತಿಯನ್ನು ರಚಿಸಿ 
ದ್ದೇನೆ. ಅದರ ಹೆಸರು "ಬುಲಾವಾ?. ಅದು ಫ್ಲೈಜ್‌ ಎಂಬ ಚಿತ್ರ 
ಕಲಾವಿದನ ಜೀವನವನ್ನು ಅವಲಂಬಿಸಿದೆ. ಅದರಲ್ಲಿ ನಾನು ನಿಜವಾದ 
ಹೆಸರುಗಳನ್ನು , ಸ್ಥಳ ನಾಮಗಳನ್ನು, ವಾಸ್ತವವಾಗಿ ನಡೆದ ಸನಿ N 
ವೇಶಗಳನ್ನು ಉಳಿಸಿಕೊಂಡಿದ್ದೇನೆ. ನಿಮಗೇ ತಿಳಿದಿರುವಂತೆ "ರಶೀದೀ 
ಬಕೆಟ್‌? ನನ್ನ ಆತ್ಮಕಥೆ. 

ನಿಮ್ಮ ಕಾದಂಬರಿಗಳಲ್ಲಿ ತಾನೇತಾನಾಗಿರುವ ಆಶಯಗಳು (Theme) 
ಯಾವುವು? ಅವು ನಿಮ್ಮ ಕಾವ್ಯದ ಆಶಯಗಳಿಂದ ಭಿನ್ನವಾದನೇ ? 
ಇಲ್ಲ. ನನ್ನ ಆಶಯಗಳು ಕಾವ್ಯ ಮತ್ತು ಕಾದಂಬರಿಗಳಲ್ಲಿ ಬದಲಾ 
ಗದೆ ಉಳಿದಿನೆಯೆಂಬ ಅಂಶವನ್ನು ಫೀವು ಗಮನಿಸಿರಬಹುದು. ನನ್ನ 
ಮುಖ್ಯ ಕಾಳಜಿ ಮನುಷ್ಯ ಸಂಬಂಧಗಳು. ಅದರಲ್ಲಿಯೂ ಸ್ರ್ರೀ- 
ಪುರುಷ ಸಂಬಂಧಗಳು. ಆದರೆ ನಾನು ಅವುಗಳನ್ನು ನಿರ್ವಹಿಸುವ 
ರೀತಿಯ ನಾನು ಆರಿಸಿಕೊಳ್ಳುವ ಸಾಹಿತ್ಯ-ಪ $)ಕಾರವನ್ನೆ ನಲಂಬಿಸಿ 
ಬದಲಾಗುತ್ತದೆ. ನಿಸ್ಸಂದೇಹವಾಗಿ ಕಾದಂಬರಿಯ ವ್ಯಾಪ್ತಿ ಬಹಳ 
ಹೆಚ್ಚು. ಕೆಲವು ಬಾರಿ ಒಂದೇ ವಸ್ತು. ಉದಾಹರಣೆಗೆ ನಾನು ಮೊದ 
ಮೊದಲು ಬರೆದ "ಯಾತ್ರಿ? ಎಂಬ ಕಥೆಯನ್ನು ಗಮನಿಸಬಹುದು. 
ಅದು ಮಗುವೊಂದರ ಕತೆ. ಅದರ ತಾಯಿ ತನ್ನ ಮಗು ಬದುಕುಳಿದರೆ 
ಅದನ್ನು ದೇವರ ಸೇವೆಗೆ ಮೀಸಲಿಡುವುದಾಗಿ ಹರಕೆ ಹೊತ್ತಿರುತ್ತಾಳೆ. 
ಆದ್ದರಿಂದ ಆ ಮಗುವನ್ನು ಸಾಧುವೊಬ್ಬ ನಿಗೆ ಕೊಟ್ಟು ಬಿಡುತ್ತಾಳೆ. 
ನಾನು ಆ ಕಥೆಯನ್ನು ಮಗುವಿನ ಪ್ರಜ್ಞೆಯ ಮೂಲಕ ನಿರೂಪಿಸಿ 
ದ್ವೇನೆ. ಆ ಮಗುವಿಗೆ ಬೇಕೆ ಯಾರದೋ ತೀರ್ಮಾನಕ್ಕೆ ತಾನು 
ಬಲಿಯಾಗಿರುವೆನೆಂದು ಸಿಟ್ಟು. ನನ್ನ ಕಾದಂಬರಿಗಳಲ್ಲಿ ನಾನು ಪ್ರೀತಿ 
ಯನ್ನು ಕುರಿತು ಬರೆದಾಗ, ಅದು ಉಳಿದ ಅನುಭವಗಳಿಂದ ಪ್ರತ್ಯೇಕ 
ವಾದ ಪ್ರೀತಿಯಲ್ಲ. ಅದು ಜೀವನದ ಇತರ ಅಂಗಗಳೊಂದಿಗೆ 
ಸಂಬಂಧ ಉಳಿಸಿಕೊಂಡ ಪ್ರೀತಿ. 

ಭಾರತದ ವಿಶಾಲ ವಾಚರ ಸಮುದಾಯದಲ್ಲಿ ನಿಮ್ಮ ಕಾದಂಬರಿಗಳು 
ಮಾನ್ಯತೆ ಪಡೆದಿವೆ. ಅಷ್ಟೇ ಅಲ್ಲ ಅವು ಪರಿಷ್ಕೃತ ಅಭಿರುಚಿಗಳುಳ್ಳ 
ಓದುಗರಿಗೂ ಇಸ ವಾಗಿವೆ. ಕಾದಂಬರಿಗಳನ್ನು ಬರೆಯುವಾಗ 
ನಿಮ್ಮ ಮನಸ್ಸಿನಲ್ಲಿರಾವ ವಾಚಕ ವರ್ಗ ಯಾವುದು ? 


( ;. ನಾನು ಯಾವುದೇ ನಿರ್ದಿಷ್ಟ ವಾಚಕನರ್ಗವನ್ನು ಗಮನದಲ್ಲಿಟ್ಟು 


27 


1 


' ಕೊಂಡಿರುವುದಿಲ್ಲ.. ನನಗೆ ಏನು ಹೇಳಬೇಕಾಗಿದೆ ಮತ್ತು ಅದನ್ನು ' 


ಎಷ್ಟು ಚೆನ್ನಾಗಿ ಹೇಳಬಲ್ಲೆ ಎನ್ನುವುದರ ಬಗ್ಗೆ ನನ್ನ ಕಳಕಳಿ ಜಾಸ್ತಿ. 
ನಾನು ನನ್ನ ಆತ್ಮ ತೃನ ಗೋಸ್ಯ ರ ಮಾತ್ರ ೧ ಎಕೆಯುವೆನೆಂದು ಹೇಳ 
ಬಯಸುತ್ತೇನೆ. ಸ "ಪುಸ್ತ ಕಷ್ಟ `ೈಡುಗರೂ ಕೂಡೆ" ಇಷ್ಟ 
ಫಟಿ ಕಿ ನನಗೆ ಸಂತೋಷ. ಆದರೆ ಮೂಲಭೂತವಾಗಿ ನನಗೆ ನನ್ನ 
ಕಥಾವಸ್ತು ಮತ್ತು ಅದರೆ ಬಗ್ಗೆ ನನ್ನ ಮನಸ್ಸಿನಲ್ಲಿ ಮೂಡಿರುವ 
ತಿಳಿವಳಿಕೆಯ ಸ್ಪಷ್ಟ್ರತೆಗಳು ಮುಖ್ಯ. 

ನಿಮಗೆ ತಾಲ ರಚನೆಗೆ ಪ್ರೇರಣೆ ಕೊಡುವುದು ಒಂದು ಸನ್ನಿ 
ವೇಶವೋ ಅಥವಾ ವ್ಯಕ್ತಿ ಯೋ 

ಒಂದು ನಿರ್ದಿಷ್ಟ ಉದಹೊಗೆ ಹಿನ್ನೆ ಲೆಯಾಗಿ ಕೆಲವು ಬಾರಿ ಒಂದು 
ಸನ್ನಿ ವೇಶ ಕಣ ಕೆಲವು ಬಾರಿ ಒಂದು ವ್ಯಕ್ತಿ, ಇರಬಹುದು. ನನ್ನ 
ಸ್ಥ ದಿ ಕಂಜಾರಿ' (Shah's ಜಟ ಎಂಬ ಕತೆಯು 
ವಿಭಿನ್ನ ಸಾಮಾಜಿಕ ಸ್ವರಗಳಿಗೆ ಸೇರಿದ ಇಬ್ಬ ರು ಮಹಿಳೆಯರ ನಡುವೆ 
ವಾಸ್ತವವಾಗಿ ನಡೆದ a ಅವಲಂಬಿಸಿದೆ. 
ಅವರಲ್ಲಿ ಒಬ್ಬಳು ನರ್ತಕಿ ಮತ್ತೊಬ್ಬಳು ಷಾನ ಹೆಂಡತಿ. ಷಾನ 
ಮಗನ TE ದಿನ ಅವರಿಬ್ಬರ ಸಂ ಸಂಭವಿಸುತ್ತದೆ. 
ನನ್ನ. 'ಕಥೆ ಇವೆರಡು ಪಾತ್ರ "ಗಳ ಮನಶ್ಶಾಸ್ತ್ರೀಯ ವಿಶ್ಲೇಷಣೆ. 
ಒಬ್ಬ ) ಳು ಸೂಳೆ ಮತ್ತೊಬ ಳು ಡೆ! ಅವರಿಬ್ಬ ರ ನಡುನೆ ಸೂಘರ್ಷ 
ಹುಟ್ಟುವುದು ಅವರ ವರ್ಗಗಳ ನಡುವೆ ಸರವ ಅಂತರದಿಂದ. 
ಒಬ್ಬಳಿಗೆ ಸಾಮಾಜಿಕವಾದ ಸ್ಲಾ ಸನಮಾನಗಳಿದ್ದರೆ, ಇನ್ನೊಬ್ಬ ಳಿಗೆ 
ಸೌಂದರ್ಯ ಮತ್ತು ಯಗಾವನಗಳಿಂದ ಪ್ರಾಪ್ತ ವಾದ ಶಕ್ತಿ ತೆ 
ಒಬ್ಬ ರು. ಇನ್ನೊಬ್ಬ ರನ್ನು REE ಮಾಡುವ ೫ ಪ ಗ್ರಯತ್ನ್ನ 
ಗಳು ಕುತೂಹೆರಿಕಾರಿಯಾದವು. ನಾನು? ಸುಮಾರು 19409 ಕ 
ದಶಕದಲ್ಲಿ ಪ್ರಚಲಿತವಾಗಿದ್ದ ಕೃ ತಕವಾದ ಸಾಮಾಜಿಕ ನಿಬಂಧನೆಗಳ 
ಬಳೆಕಿನಲ್ಲಿ ನರ್ತಕಿಯೊಬ್ಬ ಛೆ ನೋವನ್ನು ನಿರೂಪಿಸಲು"ಪ್ರ ಯತ್ನಿ ಸಿದೆ. 
ಆದ್ದರಿಂದ ಈ ಕಥೆಯು ವಾಸ ಸ್ಹವವಾಗಿ ನಡೆದ ಘಟನೆಯನ್ನು ಮು 

ಆ ಸನ್ನಿವೇಶದಲ್ಲಿ ಭಾಗವಹಿಸಿದ ವ್ಯಕ್ತಿ ಗಳನ್ನು ಆಧರಿಸಿದ ಪಾತ್ರ ಶ್ರ 
ಗಳನ್ನು ಒಳಗೊಂಡಿದೆ. ಆದರೆ ಕೆಲವು 'ಭಾರಿ ನನ್ನ ಮನಸ್ಸಿನಲ್ಲಿ 
ಮೊದಲು ಹುಟ್ಟುವುದು ಯಾವುದೋ ಒಂದು ವಿಚಾರ ಮಾತ್ರ. 
ಆಮೇಲೆ “ನನ್ನ್ನ ಕಥೆ ಕಾದಂಬರಿಗಳಲ್ಲಿ ಆ ವಿಚಾರಕ್ಕೆ ಸರಿಯಾದ 
ಆಕಾರವನ್ನು ೊಡುತೆ ತ್ತೇನೆ, 


ರೆಯ ಃ ಇತ್ತೀಚೆಗೆ, ನೀವು ಸಮಕಾಲೀನ ಭಾರತವನ್ನು ಕುರಿತ ಕಾರಂಬರ 


28 


ರ.ರಖಾ : 


ಗಳಿಗೆ ಪೌರಾಣಿಕನಾದ ಚೌಾಕಟ ನ್ನು ಕೊಡುವುದರಲ್ಲಿ ಆಸಕ್ತರಾ 
ದಂತೆ ಕಾಣುತ್ತದೆ. ಉದಾಹರಣೆಗೆ ನಿಮ್ಮ "ತಹ್ರಾನನ್‌ ಸೂರಜ್‌? 
(ಹದಿಮೂರನೆಯ ಸೂರ್ಯ) ಎಂಬ ಕೃತಿಯಲ್ಲಿ ಮಹಾಭಾರತದಿಂದ 
ತೆಗೆದುಕೊಂಡ Myth ಒಂದನ್ನು ಬಳಸುತ್ತೀರಿ. ಮಹಾಭಾರತದಲ್ಲಿ 
ಬರುವ ಹನ್ನೆರಡು ಸೂರ್ಯರಿಗೆ ನೀವು ಸೇರಿಸುವ ಹದಮೂರನೆಯ 


' ಸೂರ್ಯನೆಂದಕಿ ಬುದ್ದಿಶಕ್ತಿ. ನಿಮ್ಮ ಈಚಿನ ಇಂಗ್ಲಿಷ್‌ ಕಾದಂಬರಿ 


ಯಾದ "ನಲವತ್ತೊಂಬತ್ತು ದಿನಗಳು? : ಕೂಡ "ಮಿಥ್‌? ಒಂದನ್ನು 
ಸೂಚಿಸುತ್ತದೆ. ಅದು ಯಾವುದು ? 

ಸಾವಿನ ನಂತರ ಮತ್ತು ಪುನರ್ಜನ್ಮಕ್ಕೆ ಮುಂಚೆ ಆತ್ಮವು ನಲವತ್ತೊಂ 
ಬತ್ತ್ಯದಿನಗಳ ಕಾಲ ಶೂನ್ಯದನ್ಲಿರುವುದನ್ನುವುದು ಟಿಬೆಟರ್ನ ತತ್ವ 
ಶಾಸ್ತ್ರದ ಒಂದು ನಂಬಿಕೆ. ಆ ಅವಧಿಯಲ್ಲಿ ಅತ್ಮನ್ರು ಮೂರು 
ಕಾಯಗಳನ್ನು ಬದಲಾಯಿಸುತ್ತದೆ. ಈ ಕಾಯಗಳನ್ನು ಧರ್ಮ 
ಕಾಯ, ಸಂಭೋಗಕಾಯ ಮತ್ತು ನಿರ್ಮಾಣ ಕಾಯಗಳೆಂದು 
ಕರೆಯುತ್ತಾರೆ. ಮೌದಲನೆಯ ಕಾಯವು ಕೇವಲ ಗಾಳಿ ಮತ್ತು 
ಬೆಂಕೆಗಳಿಂದ ನಿರ್ಮಿತವಾಗಿರುತ್ತದೆ. ಎರಡನೆಯ ಕಾಯದಲ್ಲಿ 
ಆತ್ಮವು ಮೃತರ ಲೋಕವನ್ನು ಪ್ರವೇಶಿಸಿ ಶೂನ್ಯದಲ್ಲಿರುವ ತನ್ನ 
ಬಂಧು-ಮಿತ್ರರೊಂದಿಗೆ ಸಂಪರ್ಕ ಬೆಳೆಸಲು ಸಮರ್ಥವಾಗುತ್ತದೆ. 
ಮೂರನೆಯದಾದ ನಿರ್ಮಾಣಕಾಯದಲ್ಲಿ ಆತ್ಮವು ಭೂಮಿಯ ಮೇಲೆ 
ಪುನರ್ಜನ್ಮ ಪಡೆಯುತ್ತದೆ. | 

ನಿಮ್ಮ ಇತರ ಕಾದಂಬರಿಗಳಂತೆ "ನಲವತ್ತೊಂಬತ್ತುದಿನಗಳು' ಕೂಡ 
ಮೂಲಭೂತವಾಗಿ ಗಂಡು-ಹೆಣ್ಣು ಗಳ ನಡುವಿನ ಭಾವೋಜ ಸ ಲವಾದ 
ಪ್ರಣಯ ಸಂಬಂಡವೊಂದರ ಕಥೆ. ಆದರೆ ಈ ಕಾದಂಬರಿಯ ವಿಶೇಷ 
ವೆಂದರೆ ಇದು ಈ ಸಾಮಾಜಿಕ-ರಾಣಕೀಯ ಸನ್ನಿನೇಶದ ಬಗ್ಗೆ ನಿಮ್ಮ 
ವ್ಯಾಖ್ಯಾನವನ್ನು ಒಳಗೊಂಡಿದೆ. ಹೌದೋ ಅಲ್ಲವೋ? 

ಹೌದು ಒಂದು ಅರ್ಥದಲ್ಲಿ ಆ ಮಾತು ನಿಜ. | 
ಹಾಗಾವಕಿ ಒಂದು ಅನುಭವಕ್ಷೇತ್ರದ, ಅದರಲ್ಲಿಯೂ ಕಲಾವಿದ 
ನೊಬ ನ ಅನುಭವದ ಮೇಲೆ ಬೆಳಕು ಚೆಲ್ಲಲು ನೀವು ಈ ನಿರ್ದಿಷ್ಟ ಸೆ 
"ಮಿಥ್‌? ಅನ್ನು ಆರಿಸಿಕೊಂಡಿಕೆನ್ನುವುದು ಸರಿಯೇನು? 

ಹಾದು, ನೀವು ಹೇಳುವುದು ಸರಿ 

ನೀವು ಆ ಕಾದಂಬರಿಯ ನಾಯಕನಾಗಿ ಸಾಹಿತಿಯಾದ ಸಂಜಯೆನನ್ನು 
ಆರಿಸಿದ್ದಕ್ಕೆ ಏನಾದರೂ ವಿಶೇಷ ಕಾರಣವಿದೆಯೇ? ಆ ಆಯ್ಕೆಗೂ 


29 


ಅ. ವ್ರ ಗೆ 


ರ. ರಖಾ: 


ರ. ರಖಾ: 
ಆ; ಎ | 


ಕ ರಖಾ : 


ಮತ್ತೂ ಸ ತಃ ಕಲಾವಿದರಾಗಿ ನಿಮ್ಮ ಅನುಭವಗಳಿಗೂ ಏನಾದರೂ 


ಸಂಬಂಧವಿದೆಯೇ ? 
ಕಲಾವಿದನಾಗಿ; ಅದರಲ್ಲಿಯೂ ಲೀಖಕನಾಗಿ, ಸಂಜಯನಿಗೆ ತಾನು 
ಏನೆಲ್ಲವನ್ನೂ ನೋಡಿರುವನೋ ಅದನ್ನು ಕುರಿತು ಬರೆಯಬೇಕೆಂಬ 
ತೀವ ವಾಡ ತುಡಿತವಿದೆ. ಆದ್ದರಿಂದಲೇ ತನ್ನ ಡೆಲೀರಿಯಂ ಸ್ಥಿತಿ 
ಯಲ್ಲಿ ತಾನು ಕಂಡಿದ್ದನ್ನು; ಅನುಭವಿಸಿದ್ದನ್ನು ಕುರಿತು ಅವನು ಆ 
"ನಲವತ್ತೊಂಬತ್ತು, ದಿನಗಳು', ರೀತಿಯಲ್ಲಿ ಬರೆಯುತ್ತಾನೆ. 
ಹೌದು, ನಿಮ್ಮ ಕಾದಂಬರಿಯೊಳಗೆ, ಆದರ ನಾಯಕ ಸಂಜಯ 
ಬರೆಯುವ ಕಾದಂಬರಿಯ ಹೆಸರೂ ಕೂಡ. "ನಲವತ್ತೊಂಬಸ್ತು, 
ದಿನಗಳು ಎಂದೇ. ಅಲ್ಲಿ ನಮ್ಮ ಅನುಭವಗಳ ನಿಮ್ಮ ಕಥಾನಾ 
ಯಕನ ಅನುಭವಗಳೊಂದಿಗೆ ಸೇರಿ ಹೋಗಿರುವಂತೆ ಭಾಸವಾಗುತ್ತದೆ. 
ನಿಮ್ಮ ಕಾದಂಬರಿಯನ್ನು ಆತ್ಮಶಥನಾತ್ಮಕವೆಂದು ಕರಿದರೆ ತಪ್ಪಾ 
ಗುತ್ತಡಿಯೇ ) ನನಗಂತೂ ಸಂಜಯನೆಂದರೆ ನಿಮ್ಮದೇ ಪರಿವರ್ತಿತ : 
ಪ್ರತಿಬಿಂಬವೆಂಬ ಭಾವನೆಯಿದೆ. ನೀವೇ ಸಂಪಾದಿಸಿ, ಪ್ರಕಾಶಿಸುವ 
"ನಾಗಮಣಿ? ಪತ್ರಿಕೆಯಲ್ಲಿ ನೀವು ಪಡೆದ ಅನುಭವಗಳು ನಿಮ್ಮ! 
ಕಾದಂಬರಿಯಲ್ಲಿ ಮೈದಳೆದಿರಬಹುದಲ್ಲವೇ 9 

ನನ್ನ ಸುತ್ತಲಿನ ಜಗತ್ತಿನಲ್ಲಿ ಕಾಣಾವುದನ್ನೆಲ್ಲ ಬರವಣಿಗೆಗೆ ಇಳಿಸ 
ಬೇಕೆಂಬ ತೀವ್ರ ಹಂಬಲ ನನಗೂ ಇಡೆ. ತಮಾಷೆಗಾಗಿ ಇಮ್ರೋ ರುಸ್‌: 
ಹೀಗೆ ಹೇಳುತ್ತಾರೆ. “ಅಮೃತಾ, ನೀನು ಸತ್ತಾಗ ದೇವರನ್ನು ಶೂರ 
ಸಂದರ್ಶನ ಮಾಡುವವಳೇ... ಅವನು ಜಗತ್ತನ್ನು ಈ ರೀತಿಯನ್ಲಿಯ್ಯ 
ಏಕೆ ಸೃಷ್ಠಿ ಸಿಸಿದನೆಂದು ಫೇಳುವವಳೇ”. ) 
ನೀವು ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟಲ್ಲ. | 
ಓ! ಆತ್ಮಕಥೆಯ ವಿಷಯ. ಸ್ಥೂಲವಾಗಿ ನಿಮ್ಮ ಮಾತು ನಿಜ| 
ಸಂಜಯನ ಸೃಷ್ಟಿ ಕರ್ತಳಾಗಿ ನನ್ನ ಮನೋಧರ್ಮ ಮತ್ತು ನಾಸ 
ನಂಬಿರುವ ಮೌಲ್ಯಗಳು ಆವನಲ್ಲಿಯೂ ಕಾಣಿಸಿಕೊಂಡಿರಬಹುದ ' 
ಆದರೆ ಸಂಜಯನು ತಾನು ನೋಡಿದ್ದನ್ನು ನೋಡಿದ ಹಾಗೆಯೇ ೬ 
ಯುವುದು ಆ ಕಥೆಯ ಅವಶ್ಯಕತೆ ಕೂಡ ಹೌದು. ಆದರೆ ಆ 
ಕಾದಂಬರಿಯಲ್ಲಿ ಬರುವ ಶರೀನ್‌ ನನ್ನ ಅನೇಕ ಅನುಭವಗಳ 
ಮಿ ಗೂಡಿಸಿಕೊಂಡಿರುನಳೆಂದು ನಾನು ಹೇಳಲೇಬೇಕು. ಥಿ 
ಯನ್ನು ಕುರಿತ ಅವಳ ದೃಷ್ಟಿಕೋಣವು ನನ್ನದೂ ಹಾಡು. “J 
ಹೌದು, ಶರೀನ್‌ ಪಾತ್ರ ತುಂಬಾ ಸಾಂಡ್ರವಾಗಿ ಮೂಡಿಬಂ! 
ಅವಳು ತನ್ನ ಪ್ರಿಯಕರನಂತೆಯೇ ಸೃಜನಶೀಲವಾದ ಪ್ರ ತಿಭೆಯ 


30 


(2 


ಹೊಂದಿರುವನಳು. ಆದಕೆ ಅವಳು ನಿಮ್ಮ ಹಿಂದಿನ ಕಾದಂಬರಿಗಳ 
ಕುಸುಮ ಕೋಮಲ, ರೊಮ್ಯಾಂಓಕ್‌ ಆದ ಸ್ತ್ರೀ ಪಾತ್ರಗಳಂತಿಲ್ಲ. 
ಕಥೆಯನ್ನು ಪ್ರದರ್ಶಿಸಿದ ಕ್ಷಣದಿಂದಲೇ ಅವಳು ಇಡೀ ಸನ್ನಿವೇಶ 
ವನ್ನು ತನ್ನ ಹತೋಟಿಗೆ ತೆಗೆದುಕೊಂಡು ಬಿಡುತ್ತಾಳೆ. ಅವಳೂ 
ನಿಮ್ಮ ಹಾಗೆಯೇ ಸ್ವಯಂ ನಿರ್ಮಿತ ವ್ಯಕ್ತಿ. ಅವಳು ತಾನು ಏನು 
ಮಾಡಬೇಕೆಂಬುದನ್ನು ಕುರಿತ ಸ್ಪಷ್ಟ ತಿಳಿವಳಿಕೆಯುಳ, ಸೃತಂತ 


ವ್ಯಕ್ತಿತ್ವವಾಗಿ ರೂಪುಗೊಳ್ಳಲು ಪ್ರಯತ್ನಿಸಿದ್ದಾಳೆ. ಮುದ್ರಣ 
ಲಯವನ್ನು ಸ್ಥಾಪಿಸುವುದಾದರೂ ಅಷ್ಟೆ ಸಂಜಸುನೋದಿಗೆ ಸಹ 
ಜೀವನ ನಡೆಸುವುದಾದರೂ ಅಸೆ ಸೇ. 

ನಿಜ, ಅವಳು ನನ್ನ ಮೊದಲಿನ ಸ್ತ್ರೀ ಪಾತ್ರಗಳಿಗಿಂತ ಭಿನ್ನ 
ವಾಗಿದ್ದಾಳ. 

ಈಗ ಹೇಳಿ ಅಮೃತಾ, ನೀವು ಕೆಳವರ್ಗದ ಮಹಿಳೆಯರ ನಡುವಿನ 
ಜಗಳವನ್ನು ನಿಜವಾಗಿ ನೋಡಿದ್ದೀರಾ 9 ನಿಮ್ಮ "ನಲವತ್ತೊಂ 
ಬತ್ತು ದಿನಗಳು? ಕಾದಂಬರಿಯಲ್ಲಿ ಕರೀವರ್‌ ನಿಯಾನ್‌ ಪತ್ನಿಯ 
ರಾದ ಬರ್‌ಕತೇ ಮತ್ತು ನೆಹ್‌ಮತೆಯರ ನಡುವೆ ಇಂತಹ ಜಗಳ 
ವನ್ನು ನೀವು ಚಿತ್ರಿಸುತ್ತೀರಿ. ಅಥವಾ ಜಮಾಲ್‌ ಚಾಚಾನಂತಹೆ 
ವ್ಯಕ್ತಿಯನ್ನು ನೀವು ಎಲ್ಲಾದರೂ ಸಂಧಿಸಿದ್ದೀರಾ ? ನವದೆಹಲಿಯ 
ಉಪನಗರಗಳ ಬದುಕನ್ನು ನೀವು ಚಿತ್ರಿಸುವ ರೀತಿ ವಾಸ್ತವಕ್ಕೆ 
ತುಂಬಾ ಹತ್ತಿರವಾಗಿದೆ. ನಿಮ್ಮ ಇತರ ಕಾದಂಬರಿಗಳಲ್ಲಿ ಹಾಗಿಲ್ಲ. 
ನಾನು ಕೇವಲ ಕಃ ನೆಯ ನೆರವಿನಿಂದ ಬರೆಯಲಾರೆ. ನಾನು ಸೃಷ್ಟಿ 
ಸುತ್ತಿರುವ ಪ್ರತಿಯೊಂದು, ಪಾತ್ರವೂ ಒಂದಲ್ಲ ಒಂದು ಕಾಲದಲ್ಲಿ 
ನಾನು ಸಂಧಿಸಿರುವ, ಪರಿಚಯ ಮಾಡಿಕೊಂಡುವ ವ್ಯಕ್ತಿಗಳನ್ನೇ 
ಅವಲಂಬಿಸಿದ್ದೆವೆ. ಅದು ನನ್ನ ಬರವಣಿಗೆಯ ಒಂದು ಆವಶ್ಯಕ ಅಂಗ. 


ಆದರೆ ಆ ಪಾತ್ರಗಳ ರಾಸಾಯನಿಕಸಂಯೋಗ ಮಾತ್ರ ನನ್ನದೇ 


ಆಗಿರುವುದೆನ್ನುವ ವಿಷಯ ಬೇಕೆ. ನಾನು ಈ ಕಾದಂಬರಿಯಲ್ಲಿ ಚಿತ್ರಿ 
ಸಿರುವಂತಹೆ ಜೀವನವನ್ನು ತುಂಬಾ ಹತ್ತಿರದಿಂದ ನೋಡುವ ಅವ 
ಕಾಶವು ವಿಭಜನ ಪೂರ್ವ ಪಂಜಾಬ್‌ನಲ್ಲಿ ನನಗೆ ದೊಕಿತಿತ್ತು. 
ಕಲಾವಿದನ ಮನಸ್ಸಿನಲ್ಲಿ ಯಾವ ಅನುಭವವು ಯಾವದಕರೊಂದಿಗೆ 
ಕೊನೆಗೆ ಯಾವ ಆಕಾರ ಪಡೆಯುವುದೆಂದು ಹೇಳುವುದು ಕಸ ಸ. 
"ನಲವತ್ತೊಂಬತ್ತು. ದಿನಗಳು? ಅದರಲ್ಲೂ ಮೊಡಲ ಅರ್ಧದಲ್ಲಿ 
ಬರುವ ಸಂಜಯನ ಡೆಲೀರಿಯಂನ ವರ್ಣನೆಯಲ್ಲಿ-ಬಹುವಟ್ಟಿಗೆ ಅತಿ 
ವಾಸ್ತವತಾವಾದಿ ತಂತ್ರವನ್ನು ಅನುಸರಿಸುತ್ತದೆ. 


31 


೬೭” 


ರ. ರಾ: 


ಆಸ ತ್ರತಿಮೆಗಳು, ನೀತಾಳೆ ಬಗೆಗಿನ ho ಇಲ್ಲ 
ವಾಗುವುದಸ್ಥಿ ಮುಂಚಿನ, ಸಂಜಯನ ಸುಪ್ತ ಚಿತ್ತ ಶ್ರವನ್ನ್ನು 
600೫4066 Psychie) ತೋರಿಸುತ್ತವೆ. ಅದಕ್ಕೂ, ನೀವು 
ಹಿಂದೊಮ್ಮೆ ಚಿತ್ರ ಗಾರರಾಗಿದ್ದಕ್ಕೂ ಏನಾದರೂ ಸಂಬಂಧವಿದೆಯೇ ? 
ಆಥವಾ ಅದು ಇಕೊ (ಜ್‌ ಅವ್‌ ಚಿತ ಶ್ರಶೈಲಿಯಿಂದ ಪ ಪರೋಕ್ಷವಾಗಿ 
ಪ | ಭಾವಿತವಾಗಿದೆಯೇ? ನೀವು ನೀಲಿ, ತಿಳಿಹಳದಿ, ಹಸಿರು ಮತ್ತು 
ಆಗೀಗ ವಿಂಂಬಿಮಾಯವಾಗುವ ಕೆಂಪು ಮುಂತಾದ ಬಣ್ಣಗಳನ್ನು 
ಹೇಗೆ ವಿವರಿಸುತ್ತೀರಿ? ನೀಲಿ, ಹಸಿರು ಮತ್ತು ತಿಳಿಹಳದಿಗಳು 
ಸಂಜಯನ ಭೂತಕಾಲವನ್ನು ಮತ್ತು ಕೆಂಪುಬಣ್ಣ ಹೊಸ ಬದುಕಿನ 
ಅರುಣೋದಯವನ್ನು, ಭಾವತೀವ್ರವಾದ ಬದುಕನ್ನು ಸಂಕೇತಿಸು 
ತ್ತವೆ. 
ಇಲ್ಲ. ನಾನು ಯಾವಾಗಲೂ ಚಿತ್ರಕಲೆಯಲ್ಲಿ ತೊಡಗಿಲ್ಲ. 
ಇನ್ರೋಜ್‌ ಅವರ ಚಿತ್ರಕಲೆಯ ಶೈಲಿಗೂ ಇದಕ್ಕೂ ಏನೂ 
ಸಂಬಂಧವಿಲ್ಲ. ಅದು “ನಲವತ್ತೊಂಬತ್ತು. ದಿನಗಳು” ಕೃ ತಿಯ 
ತತ್ತಜ್ಞ್ಞಾನದಲ್ಲಿ ಯೇ ಅಂತರ್ಗತವಾಗಿದೆ. ಬಣ್ಣಗಳ ಹೇಯ | 
ಜಿ ಈಗಾಗಲೇ ಹೇಳಿರುವ ಸಂಜಯನ ಆತ್ಮಃ ದ ಮೂರು ಘಟ್ಟ ಗೆ 
ಳಿಗೆ ನಿಕಟವಾಗಿ ಸಂಬಂಧಿಸಿವೆ. ನಾನು ಯೂಂಗ್‌ ಬ ಪಾ ಯ್‌ 
ಅವರ ಬರಣಿಗೆಯನ್ನು ಅಭ್ಯಾಸ ಮಾಡಿದ್ದೇನೆ. ಆದ್ದರಿಂದ ನನ್ನ ಬರವ 
ಣಿಗೆಯು ಯೂಂಗ್‌ನ ವಿಶ್ಣೆ (ಸಣೆಯಿಂದ ಪ ಕ್ರಭಾವಿತವಾಗಿರಬಹುದು. 
ನನ್ನ ಉದ್ದೇಶವು ಸಂಜಯನ ಮನಸ್ಸಿನ Pavchie ality ಯನ್ನು 
ಅಭಿವ್ಯಕ್ತಿ ಸುವುದೇ ಆಗಿತ್ತು. ನೀವು ಆ ಬಣ್ಣ ಗಳು, ಸಸ 
ಭೂತ, ವರ್ತಮಾನ ಮತ್ತು ಭನಿಷ್ಯತ್ತುಗಳನ್ನು ಪ್ರತಿನಿಧಿಸುತ್ತ 
ವೆಂದು ಹೇಳುತ್ತಿರುವುದು ನನಗೂ ಕುತೂಹಲಕಾರಿಯಾಗಿದೆ. 
ಈ ಕಾದಂಬರಿಯನ್ನು ಬರೆಯುವಾಗ, ನೀವು ಹಿಂದೂ-ಮುಸ್ಲಿಂ 


- ಐಕ್ಯದ ಸಂದೇಶವನ್ನು ನಿರ್ದಿಷ್ಟವಾಗಿ ಮನಸ್ಸಿನಲ್ಲಿಟ್ಟುಕೊಂಡಿದ್ದಿರಾ? 


ಹೌದು, ಖಂಡಿತವಾಗಿ. ಆದರೆ ಅದು ಕೇವಲ ಘೋಷಣೆ ಮಾತ್ರ 
ವಾಗಿರಲಿಲ್ಲ. ಆ ಸಂದೇಶವು ಅಷ್ಟೊ ದು ಢಾಳಾಗಿ, ಏರುದನಿಯಲ್ಲಿ 
ಮೂಡಿಬರುವುದಿಲ್ಲ. ಆ ಸಂಜೀಶವು ಬಹಳ ಮೆಲುದನಿಯಲ್ಲಿದ್ದು 
ಮ್ರ ಐಕ್ಯ ದ ಸಾಧ್ಯ ತೆಯನ್ನು ಸೂಚಿಸುತ್ತದೆ ನಮ್ಮ ಸಂಸ್ಥ ತಿಯ 
ಸೀ ಪ್ರಜಾಹಗಳಾದ ಹಿಂದೂ ಮತ್ತು ಮುಸ್ಲಿಂರು 
ಹಾಗೆಯೇ ಉಳಿದರೂ ಪ್ರೀತಿಯುತವಾದ ಸಹೆಜೀವನವನ್ನು ನಡೆಸ 
ಬಹುದು. 


32 


ರ. ರಾ: 
ಆ, ವ್ರ ಃ 


ನಿಮ್ಮ ಕೆಲವು ಪುಸ್ತಕಗಳನ್ನು ಪಂಜಾಬೀ ಭಾಷೆಯ ಓದುಗರಿರುವ, 
ಪಂಜಾಬಿನಲ್ಲಿಯೇ ಬಹಿಷ್ಟರಿಸಲಾಗಿದೆಯನ್ನುವುದುತುಂಬಾ ವಿಚಿತ್ರ 
ವಾದ ಸಂಗತಿ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು 9 

ನನ್ನ್ನ ಮೊದಲ ಪ್ರತಿಕ್ಸಿ ಯೆ ಆ ಭಾಷೆಯಲ್ಲಿ ಬಲೆಯುವುಡನ್ನು 
ನಿಲ್ಲಿಸಿಯೇ ಬಿಡಬೇಕೆನ್ನುವುದಾಗಿತ್ತು. ನನ್ನ ಜನೆರನ್ನು ನನ್ನ ಬರೆಹೆ 
ಮುಟ ದಿದ್ದರೆ ಅದನ್ನು ಬರೆದು ಏನು ಪ್ರಯೋಜನ? ನನಗೆ ನಾನೇ 
ಹೇಳಿಕೊಂಡೆ. “ಇನ್ನು ನಿನ್ನಪಾಲಿಗೆ ಪಂಜಾಬಿ ಭಾಷೆ ಇಲ್ಲ” ಆದರೆ 
ಅದರ ಬಗ್ಗೆ ಶಾಂತವಾಗಿ ಆಲೋಚಿಸಿದಾಗಿ ನನ್ನೊಳಗಿನ ಬರೆಹ 
ಗಾತಿಯು, ಏನೇ ಆಗಲಿ, ತಾನು ಪಂಜಾಬಿಯನ್ನು ಬಿಟ್ಟು ಬೇಕೆ 
ಭಾಷೆಗಳಲ್ಲಿ ಬರೆಯಲಾರನೆಂದು ನಿರ್ಧರಿಸಿದಳು. ಏಕೆಂದರೆ ಅದು 
ನನ್ನ್ನ ಮಾತ್ರಭಾಸೆ. ಅದು ನನಗೆ ನನ್ನ ಮಣ್ಣಿನೊಂದಿಗೆ, ಜನ 
ಕೊಂಡಿಗೆ ಸಂಪರ್ಕ ನೀಡುತ್ತದೆ. ಸರಿ, ನಾನು ನನ್ನನ್ನು ಆ ಭಾಷೆಗೆ 
ಕೊಟ್ಟುಕೊಂಡೆ. 

ನಿಮ್ಮ "ಅನ್ನದಾತಾ? ಎಂಬ ಕವನವನ್ನು ಕುರಿತು ಸಾಕಷ್ಟು ವಾದ 
ವಿವಾದ ಆಯಿತು. 

ಹೌದು. ಅದನ್ನೂ ಕೂಡ ಬಹಿಸ್ಕರಿಸಲಾಯಿತು:. ಗುರುನಾನಕ್‌ 
ಅವರ ಐನೂರೆನೆಯ ಜನ್ಮದಿನದಂದು ಕೆಲವು ಜನ ನನ ಸ ಹತ್ತಿರ 
ಬಂದರು ಅವರು ನಾನು ಗುರುನಾನಕ್‌ ಬಗ್ಗೆ ಒಂದೂ ಮಹಾಕಾವ್ಯ 
ವನ್ನು ಬರೆಯಬೇಕೆಂದು ಇಷ ಪಟ್ಟಿ ರು. ನಾನು ನಿರಾಕರಿಸಿದೆ. 
ನಾನು ಬೇಕೆಯಾರದೋ ಅಪೇಕ್ಷೆಯ ಮೇರೆಗೆ ಎಂದಿಗೂ ಬರೆಯುವು 
ದಿಲ್ಲವೆಂದು ನಿರ್ಧರಿಸಿದೆ. ನಾನು ಗುರುನಾನಕ್‌ ಬಗ್ಗೆ ಬರೆಯುತ್ತೇನೆ. 
ಆದರೆ ಅದು ನನಗೆ ಇಷ್ಟ ಬಂದಾಗ.ಮಾತ್ರ. 

ನೀನು ಅಸೊ )೦ದು ಧಾರ್ನಿಕ ಪ್ರವೃತ್ತಿಯವರೆಂದು ನನಗೆ ತಿಳಿದಿರಲಿಲ್ಲ 
ಹಾಗಲ್ಲ. ನಾನು ಎಲ್ಲ ಧರ್ಮಗಳನ್ನು ಮೀರಿ ನಿಲುವವಳೆಂದು 
ನೀವು ಹೇಳಬಹುದು. ಆದರೆ ಕೌತುಕದ ಸಂಗತಿಯೆಂದರೆ, ನಾನು 
ಗುರುನಾನಕ್‌ ಅವರನ್ನು ಕುರಿತು "ನವಸ ಪಗಳು? ಎಂಬ ಒಂದು 
ಕವನವನ್ನು ಬರೆದೆ. ಅದನ್ನು ಬಂಗಾಳ ಮತ್ತು ಇಂಗ್ಲಿಷ್‌ ಭಾಷೆ 
ಗಳಿಗೆ ಅನುವಾದ ಮಾಡಲು ಆರಿಸಲಾಯೀತು. ಆದರೆ ನೋವಿನ 
ಮತ್ತು ನಿಚಿತ್ರವಾದ ಸಂಗತಿಯೆಂದರೆ ಸಂಜಾಬ್‌ ಸರ್ಕಾರವು ನನ್ನ 
«ನೀರಿನ ಮೇಲೊಂದು ಗೆರಿ” ಎಂಬ ಕೃತಿಯನ್ನೂ ಬಹಿಸ್ಕರಿಸಿದ್ದು. 
ಅವರು ಅದನ್ನು ಅಶ್ಲಿ ೇಲವೆಂದು ಪರಿಗಣಿಸಿದರು. 


ತ 


ರ; ಹೀ ಪ್ರಾಯಶಃ ನೀವು ಧರ್ಮದ ಬಾಹೈ ಸಂಕೇತಗಳನ್ನು ಧರಿಸದಿರ' 
ರಂದ ಇರಬೇಕು. ಕ | 
€: ಹೌದು, ನನ್ನ ಸಿಗರೇಟ್‌ ಸೇವನೆ ಮತ್ತು ಬಾಬ್‌ಕಟ್‌ ಗಳು ಅ 
ಅಫ್ರಿಯವಾಗಿರಬಹುದು. ಆದರೆ ಮನಸ್ಸಿನ ನೋವನ್ನು, ಹೈದ: 
ಯಾತನೆಯನ್ನು ಯಾರು ತಾನೇ ನೋಡುತ್ತಾರೆ? 
(ತಮ್ಮ ಕವನಗಳಿಂದ ಇಡೀ ಪಂಜಾಬಿಗೆ ಮನ್ನಣೆ ತಂದಿ. 
ಅಮೃತಾಪ್ರೀತಮ್‌ ಅವರು ಸ್ವಗತವೆನ್ನುವಂತೆ ಎಂತ, ತಷುಗೆ ಫಿ 
ವಾದ ಕವನವೊಂದರ ಎರಡು ಸಾಲುಗಳನ್ನು ಹೇಳಿಕೊಳ್ಳುತ್ತಾರೆ 
ಓ, ನೆರಳುಗಳ ಹಿಂದೆ ಧಾವಿಸುವ ಜನರೇ, 
ಹೃದಯದೊಳಗಡಗಿರುವ ಅಗ್ನಿ ಜ್ವಾಲೆಯ ನೆರಳ 
ಕಾಣಲಾರಿರಿ ನೀವು, ಅದು ಅಲ್ಲ ಸರಳ. 
(Oh, runners after the shadows 
You could never trace any shadow of 
The burning flames in the heart) 


(Indian Literature : Sept-October-19¢ 
Interviewer : Rama Jt 
ಇಂಡಿಯನ್‌ ಲಿಟರೇಚರ್‌ ಕೃಪೆ, ಅನು: "ಅಂಕಣ | 


"ಅಂಕಣ’”ದ ಹಳೆಯ ಸಂಚಿಕೆಗಳು 


“ಅಂಕಣ”? ಮೊದಲ ಸಂಚಿಕೆಯಿಂದ 1982ರ ವರಿಗೆನ ಸಂಚಿಕೆಗಳನ್ನು ಒಂದು 
ಸಂಪುಟವನ್ನಾಗಿ ಸಿದ್ಧ ಪಡಿಸಲಾಗಿದೆ. ಆಸಕ್ತಿಯುಳ್ಳ "ಅಂಕಣ' ಓಓದುಗರು 
30-00 ರೂಪಾಯಿಗಳನ್ನು ಮುಂಗಡವಾಗಿ ಕುಳುಹಿಸಿದರೆ ಅವರಿಗೆ ಈ ಸಂಪುಟ 
ಗಳನ್ನು ಕಳುಹಿಸಲಾಗುವುದು, ಕೆಲವೇ ಪ್ರತಿಗಳಿರುವುದರಿಂದ ಮೊದಲು ಹಣ 
ಕಳುಹಿಸಿದವರಿಗೆ ಆದ್ಯತೆಯನ್ನು ನೀಡಲಾಗುವುದು. ಹೆಣವನ್ನು ಎಂ.ಹಿ./ಡ್ರಾಫ್ಸ್‌ 
ಚಿಕ್‌ (ಕಮೀಷನ್‌ ಎರಡು ರೂಪಾಯಿ ಸೇರಿಸಿ) "ಅಂಕಣ'ದ ಹೆಸರಿಗೆ ಕಳುಹಿಸು 
* ವುದು. 

ಅಂಕಣ 

ಕನ್ನಡ ದ್ವೈಮಾಸಿಕ 

8, “ಚಿರಂಜೀವಿ” 

ಹಳೇ ಈಜುಕೊಳದ ರಸೆ 

ಕೋದಂಡರಾಮಪುರ 

ಬೆಂಗಳೂರು-560 003' 


34 


ಎಸ್‌.ಎಲ್‌. ಎನ್‌. 


ಹಲ್ಲುಪುಡಿ 


y 


ತುಳಸಿ, ಬೇವು ಮತ್ತು ಇತರ ಗಿಡಮೂಲಿಕೆಗಳಿಂದ 
ತಯಾರಿಸಲ್ಪಟ್ಟಿದೆ 
ಹಲ್ಲುಗಳ ಬಿಳುಪು ಮತ್ತು ಒಸಡುಗಳನ್ನು 
ಬಲಪಡಿಸುತ್ತದೆ ಮತ್ತು ಆರೋಗ್ಯವನ್ನು ರಕ್ಷಿಸುತ್ತದೆ 
L. No. CS-75/78 


4 
ಎಸ್‌.ಎಲ್‌.ಎನ್‌. ಟೂತ್‌ ಪೌಡರ್‌ ಕಂ., 


23, ರಾಜ ಮ್ಯಾನ್‌ಷನ್‌, ಪ್ಯಾಲೆಸ್‌ ಗುಟ್ಟಹಳ್ಳಿ 
ಮಲ್ಲೇಶ್ವರಂ ಮೈನ್‌ ರೋಡ್‌, ಬೆಂಗಳೂರು-560 003 


No. MAG (2) 7೦3 DECL 322/1979-80 
ANKANA (Kannada Bi-monthly) November 1982 
ನಾನಾನಾ 


U/ith best compliments rom ೯ 


IA RINTERS 
| 153, 4th Main 
ಈ 8th Cross, Chamarajpet 


BANGALORE - 560018 
Phone : 611961 


Published by ಲಿ. Srinivasaraju 8 ‘Chiranjeevi’ Old Swimmingpool Road 
Kodandarampura, Bangalore-560 003, Printed at ILA Printers, 155. 
4th Main, 8th Cross, Rangalore-560018. Editor A. R. Nirupama. 


